ಉದಯಸೌರಭ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರ 
ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂಸ್ಥೆ 


ಸಂಚಿಕೆ - 2-4 ಏಪ್ರಿಲ್‌-ಡಿಸೆಂಬರ್‌ 2009 ಪುಟ-16 


ಎನ್‌.ಆರ್‌. ಚಂದ್ರನ್‌ ವಿಶೇಷಾಂಶ 


ಶೀವಡ್ಡ ಸಂಘದ ಅಧ್ಯಕ 
- ಸಂಪಾದಕರು ou 
- | ಎನ್‌.ಆರ್‌. ಚಂದ್ರನ್‌ : ೬-೧೨-೧೯೮೭ ರಿಂದ ೧೬-೭-೨೦೦೯ 


ಕಾರ್ಯನಿರ್ವಾಹಕ ಸಂಪಾದಕರು 
ಎಂ. ನರಸಿಂಹ 


Ns ಐ.ಕೆ. ತಿಮ್ಮರಾಜ ಶೆಟ್ಟ 


೧ ಅಧ್ಯಕ್ಷರ 
: ಬ. ಕೃಷ್ಟ 
(9-8-2009 ರಿಂದ 16-4-2009ವರೆಗೆ) 


ಉಪಾಧ್ಯಕ್ಷರು 


(9-8-2009 ರವರೆಗೆ) 

ಬ. ಶ್ರೀನಿವಾಸ್‌ 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 
ಸಹಾಯಕ ಕಾರ್ಯದರ್ಶಿಗಳು 

ಈ.ಏ. ರಾಧಾಶೃಷ್ಟ 
 ಜಕೆ. ನಾಗೇಶ್‌ 
ಕೋಶಾಧ್ಯಕ್ಷರು 

ಅ.ಪೆ. ತಿಮ್ಮರಾಜ ಶೆಟ್ಟ 


ಅಂತರಿಕ ಲೆಕ್ಕ ಪರಿಶೋಧಕರು 
ಎಸ್‌. ಅನಲ್‌ ಕುಮಾರ್‌ ಜನನ: ೨೯-೬-೧೯೩೬ ನಿಧನ: ೧೬-೭-೨೦೦೯ 


ಸಂಘದ ಅಧ್ಯಕ್ಷರಾಗಿ ೨೨ ವರ್ಷಗಳವರೆಗೆ ಸತತವಾಗಿ ಸೇವೆ ಸಲ್ಲಿಸಿದ್ದ ಎನ್‌. ಆರ್‌. ಚಂದ್ರನ್‌ ಅವರು 
ದಿನಾಂಕ ೧೯-೦೭-೨೦೦೯ ರಂದು ನಮ್ಮನ್ನಗಲಿದುದು ಸಂಘಕ್ಕೆ ಅಪಾರ ನಷ್ಟವಾಗಿದೆ. ಸಂಘದ ಶ್ರೇಯಸ್ಸಿಗೆ ಸದಾ ದುಡಿಯುತ್ತಿದ್ದ ಚಂದ್ರನ್‌ 
ಅವರಿಂದ ಸ೦ಘ ಸಾಕಷ್ಟು ಬೆಳೆದಿದೆ; ಅವರಿ೦ದ ಉಪಕೃತವಾಗಿದೆ. ಅವರ ಅವಧಿಯಲ್ಲಿ ನಲವತ್ತನೆಯ ವರ್ಷಾಚರಣೆಯನ್ನು ಅದ್ದೂರಿಯಾಗಿ 
ಆಚರಿಸಿದ್ದೇವೆ. “ಬೆಂಗಳೂರು ದರ್ಶನ' ದಂತಹ ಐತಿಹಾಸಿಕ ಗ್ರಂಥವನ್ನು ಪ್ರಕಟಿಸಿದ್ದೇವೆ. ಸಂಘದ ಚಟುವಟಿಕೆಗಳಿಗೆ ಒಂದು ಶಾಶ್ವತ ನೆಲೆಯಾಗಿದೆ. 
ಅಷ್ಟೇ ಅಲ್ಲ ಅದರಲ್ಲಿ ಒಂದು ಸುಸಜ್ಜಿತ ಭವನವನ್ನು ನಿರ್ಮಿಸಿದ್ದೇವೆ. ಈ ಭವನ ಇನ್ನೂ ಪೂರ್ಣ ನಿರ್ಮಾಣ ಹಂತದಲ್ಲಿರುವಾಗಲೇ ಅವರ 
ಆಗಲಿಕೆಯಾದುದು ನಮಗೆಲ್ಲ ಅತೀವ ದುಃಖವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವ೦ತನು ಚಿರಶಾ೦ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅವರ 
ಆಶಯದಂತೆ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವುದು ನಮ್ಮ ಮುಂದಿನ ಸವಾಲಾಗಿದೆ. ಚಂದ್ರನ್‌ ಅವರ ಕಾಲದಲ್ಲಿ ಸಂಘ 
ಆರ್ಥಿಕವಾಗಿಯೂ ಸದೃಢವಾಗಲು ಸಾಧ್ಯವಾಯಿತು. ಸರ್ಕಾರದಿಂದ, ಸಂಸದರ ನಿಧಿಗಳಿಂದ, ನಗರಪಾಲಿಕೆಯಿಂದ ಸಂಘದ ಚಟುವಟಕೆಗಳಿಗೆ, 
ಉದಯಭಾನು ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಅನುದಾನಗಳು ಹರಿದು ಬಂದಿವೆ. ಇವುಗಳ ಹಿಂದೆ ಎನ್‌.ಆರ್‌. ಚಂದ್ರನ್‌ ಅವರ ಶ್ರದ್ಧೆ, ಆಸಕ್ತಿ, 


ಶ್ರಮಗಳೂ ಕೆಲಸ ಮಾಡಿದೆಯೆಂಬುದನ್ನು ಸಂಘ ಕೃತಜ್ಞತೆಯಿಂದ ನೆನೆಯುತ್ತದೆ. 


ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


ಉದಯ ಸೌರಭ ಬ್ಲ ಸನಾಾಣನಸಾನಾನವರಾರಾುನಾನಾವವ ಗಾನಾ 


ಶ್ರದ್ಧಾಂಜಲಿ ಸಭೆ - ಸಂಘದ ಗೌರವ 


ಚಂದ್ರ ನ್‌ ಛಾಯಾಂಕಣ 
ಸಂಘದ ಕೆಲವು ಸಶಿ ಕಾರ್ಯಕ್ರಮಗಳಲ್ಲಿ ಚಂದ್ರನ್‌ 


ದಿನಾಂಕ ೧೬-೦೭-೨೦೦೯ ರಂದು ಸಂಘದ 
ಸಭಾಂಗಣದಲ್ಲಿ ಸಂಘದ ವತಿಯಿಂದ ಶ್ರದ್ಧಾಂಜಲಿ 
ಸಭೆಯನ್ನು ನಡೆಸಿ ಸಂಘ ತನ್ನ ಗೌರವವನ್ನು ಸಲ್ಲಿಸಿತು. 
ಕಾರ್ಯದರ್ಶಿಗಳಾದ ಎಂ. ನರಸಿಂಹ ಅವರು ಅತೀವ 
ದಖನಿ ಅಧ್ಯಕ್ಷರ ಅಗಲ ಸಿದರು ೨೦೦೧ ಶೈಕ್ಷಣಿಕ "ಕಾರ್ಯಕ್ರಮ ಮಂದ್‌ ೨೦೦೫ pe ದಾರ್‌ ದ ಶ್ರೀಪಾದರಾಜ 
ನಾಡಿನ ಹಿರಿಯರಾದ ವಿ. ಎಸ್‌. ಕೃಷ್ಣಯ್ಯರ್‌, ಪ್ರೇಮಾಕಾರಿಯಪ್ಪ ಮುಂತಾದವರೊಂದಿಗೆ ಮಠದ ಸ್ವಾಮಿಜಿಯವರೊಂದಿಗೆ 
ಬಿ.ಎಲ್‌.ಎಸ್‌. ಮೂರ್ತಿ, ಮಾನಂದಿ ನಂಜುಂಡಪಶೆಟ್ಟಿ, 
ಪಿ.ಎನ್‌. ಸದಾಶಿವ ಮುಂತಾದವರುಗಳು ಚಂದನ್‌ 
ಅವರನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳುತ್ತ 
ಅವರ ಸೇವೆ-ಸ್ವಭಾವ-ಸಂಘದ ಸಂಬಂಧಗಳನ್ನು 
ವಿವರವಾಗಿ ತಿಳಿಸಿದರು. ಕುಟುಂಬದ ಪರವಾಗಿ ಅವರ 
ಅಳಿಯ ಶ್ರೀ ರಾಮಕೃಷ್ಣ ಅವರೂ ದುಃಖದಿಂದಲೇ ಸ್ವದಸಿಷಿ [| | ತ ಕಃ | 
ಅಗಲಿಕೆಯ ನೋವನ್ನು ಆಶಯಗಳನ್ನು ಸಭೆಗೆ ೨೦೦೯ ಉದಯಭಾನು ಸಾಂಸ್ಕತಿಕ ಭವನ ೨೦೦೬ ರಾ” ಕ್ರಿಯಾಯೋಜನೆ - 
ತಿಳಿಸಿದರು. ಸಭೆ ಮೌನಾಚರಣೆಯ ಮೂಲಕ ಅಗಲಿದ 
ಅಧ್ಯಕ್ಷರಿಗೆ ಚಿರಶಾಂತಿ ಕೋರಿತು. ಸಂಘದ ಬಗೆಗೆ 
ಅವರು ಇಟ್ಟುಕೊಂಡಿದ್ದ ಕನಸುಗಳನ್ನು, ಆಶಯವನ್ನು 
ಮುಂದುವರಿಸಿಕೊಂಡು ಹೋಗುವ ಸಂಕಲ್ಪದೊಂದಿಗೆ 
ಅಗಲಿದ ಅಧ್ಯಕ್ಷರಿಗೆ ಹೃದಯಪೂರ್ವಕ ನಮನ 
ಗಳನ್ನರ್ಪಿಸುತ್ತಾ ಸಭೆಯನ್ನು ಮುಕ್ತಾಯ 
ಗೊಳಿಸಲಾಯಿತು. 


ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರೊಂದಿಗೆ 


೨೦೦೫ ಸಂಘದ ೪೦ನೇ ವಾರಿನೋತವ ಬೆಂಗಳೂರು ದರ್ಶನ ಲೋಕಾರ್ಪಣೆ ಸಮಾರಂಭದ 
ತ ಜಾ 
ನೂತನ ಅಧ್ಯಕ್ಷರಾಗಿ ಶ್ರೀ ಬಿ. ಕೃಷ್ಣ 


ಅಧ್ಯಕ್ಷರಾದ ಎನ್‌. ಆರ್‌. ಚಂದನ್‌ ಅವರ ಅಗಲಿಕೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ದಿನಾಂಕ 
೦೯-೦೮-೨೦೦೯ರ ಕಾರ್ಯಕಾರಿ ಸಮಿತಿ ಸರ್ವಾನುಮತದಿಂದ ಉಪಾಧ್ಯಕ್ಷರಾಗಿದ್ದ ಶ್ರೀ ಬಿ.ಕೃಷ್ಣ 
ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ನಾಮಕರಣ ಮಾಡಿದೆ. ಶ್ರೀ ಬಿ. ಕೃಷ್ಣ ಅವರು ಕೊಡುಗೈ ದಾನಿಗಳಾಗಿದ್ದು 
ಸಂಘದಲ್ಲಿ ಪ್ರಾರಂಭದಿಂದಲೂ ನಮ್ಮವರಾಗಿದ್ದಾರೆ. ಸಂಘದ ಎಲ್ಲಾ ಶ್ರೇಯಸಿನಲ್ಲೂ' ಅವರ ಪಾಲೂ 
ಇದೆ. ಸಂಘದ ಚಟುವಟಿಕೆಗೆಗಳಲ್ಲಿ ಉದಾರ 'ದಾನಿಗಳಾಗಿ ನಮ್ಮ ಕೈ ಹಿಡಿದು ನಡೆಸಿದ್ದಾರೆ. ಜನ್ಮ 
ಭೂಮಿ ಟ್ರಸ್ಟ್‌ನ ಸಂಸ್ಥಾಪಕರಾಗಿ, ಬೆಂಗಳೂರಿನ ಪ್ರಮುಖ ಸ ಸಾಂಸ್ಕೃತಿಕ ಕ್ಷ “ತ್ರದ ಸಾಮಾಜಿಕ ವಲಯದ. 
ಗಣ್ಯರಾಗಿ ಹೆಸರಾಗಿರುವ ಶ್ರೀ ಬಿ. ಕೃಷ್ಣ ಅವರು ಈವರೆಗೆ ಉಪಾಧ್ಯಕ್ಷ ರಾಗಿ ಸಂಘವನ್ನು ಮುನ್ನಡೆಸಿರುವ 
ಅನುಭವವುಳ್ಳವರಾಗಿದ್ದಾರೆ. ಇನ್ನು ಮುಂದೆ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸಲು "`ಪ್ಪಿರುವುದಕ್ಕಾಗಿ 


ಸಂಘದ ಕಾರ್ಯಕಾರಿ ಸಮಿತಿ ಮತ್ತು ಸಮಸ್ತ ಸದಸ ರು ಆಭಾರಿಗಳಾಗಿದ್ದಾರೆ. ನೂತನ ಮ 
ಶ್ರೀ ಬಿ. ಕೃಷ್ಣ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲುತ್ತವೆ. 


A ವಾಟಾಾಣಾಣಾಸಣಾಣಾಕಾಣಾ 


ಉದ 
| ಯ ಸೌರಭ EE ee ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


ಸಂಪಾದಕೀಯ 


ಮತ್ತೆ "ಉದಯ ಸೌರಭ' ಅನಿಯತವಾಗಿರುವುದಕ್ಕೆ ಮೊದಲಿಗೆ ನಾವು ವಿಷಾ ದಿಸುತ್ತೇವೆ. ಅನಿವಾರ್ಯ ಕಾರಣಗಳಿಂದ 
ಕಳೆದ ಏಪ್ರಿಲ್‌ನಿಂದ ಸಂಚಿಕೆಯನ್ನು ಹೊರತರಲಾಗಿಲ್ಲ. ಹಿಂದಿನ ಮಾರ್ಚ್‌ ೦೯ ರ ಸಂಚಿಕೆಯನ್ನೂ ತುಂಬಾ 
ತಡವಾಗಿ ಕೊಡಲಾಗಿತ್ತು. ಈ ಸಂಚಿಕೆಯನ್ನೂ ಹಿಂದಿನ ಎಲ್ಲ ಸಂಚಿಕೆಯನ್ನೂ ಕೂಡಿಸಿ ಇದೀಗ ನಿಮ್ಮ ೈಲಿಡುತ್ತಿದ್ದೇವೆ. 


ಇನ್ನು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿ ಸಕಾಲಕ್ಕೆ ಸಂಚಿಕೆಯನ್ನು ನಿಮ್ಮ ಕೈ ಸೇರುವಂತೆ ನೋಡಿಕೊಳ್ಳಲು. ಶಕಿ 
ಇ ಪ್ರಯತಿ ್ಲಿಸಲಾಗುವುದು. k 


ಈ ಸಂಚಿಕೆ ಕೂಡುಸ ೦ಚಿಕೆಯಾಗುವುದಕ್ಕೆ ಇನ್ನೂ ಒಂದು ಕಾರಣವಿದೆ. ಈ ಅವಧಿಯು ಸಂಘಕ್ಕೆ ಅತ್ಯಂತ ನೋವಿನ ಅವಧಿಯಾಗಿದೆ. 
ಸಂಘವನ್ನು ಕಳೆದ ೨೨ ವರ್ಷಗಳಿಂದ ಕಟ್ಟ ಬೆಳೆಸಿದ ಅಧ್ಯಕ ಕ್ಷರಾಗಿದ್ದ ಲಯನ್‌ ಎನ್‌.ಆರ್‌. ಚಂದನ್‌ ಅವರನ್ನು ನಾವು ಕಳೆದುಕೊಂಡಿದ್ದೇವೆ. 
ಅದರಿಂದ "ಚೇತರಿಸಿಕೊಳ್ಳುವ ಹಂತದಲ್ಲಿ ತಡವಾಗಿದೆ. ಇದನ್ನು i ಕೂಡುಸಂಚಿಕೆಯ ಮೂಲಕ ತುಂಬುತ್ತಿದ್ದೇವೆ. ಪ್ರಾ ಸಂಚಿಕೆಯನ್ನು 
ದಿ॥ ಎನ್‌.ಆರ್‌. ಚಂದನ್‌ ಸ್ಮರಣೆಯ ವಿಶೇಷ ಸಂಚಿಕೆಯನ್ನಾ ಗಸಿದ್ದೇವೆ. ಇದು ನಿಮಗೆ ಪ್ರಿಯವಾಗುತ್ತದೆಂದು. ಭಾವಿಸುತ್ತೇವೆ. 


ಚ೦ದ್ರನ್‌ ಅವರನ್ನು ಹತ್ತಿರದಿಂದ ಬಲ್ಲ, ಅವರ ಸಾಮಾಜಿಕ ಸೇವೆಯನ್ನು ಕಣ್ಣಾರೆ ಕಂಡ, ಅವರ ನಿಕಟವರ್ತಿಗಳ ಮತ್ತು ಅವರ 
ಬಂಧುಗಳ ಅನಿಸಿಕೆಗಳನ್ನು Re "ಸಂಚಿಕೆಯಲ್ಲಿ ದಾಖಲಿಸಲಾಗಿದೆ. ಸಂಘದೊಂದಿಗೆ ಅಧ್ಯಕ್ಷರಿಗಿದ್ದ ನಿಕಟತೆಯನ್ನು ದಾಖಲಿಸುವ ಅಪರೂಪದ 
ಛಾಯಾಚಿತ್ರಗಳನ್ನು ಈ ಸಂಚಿಕೆಯಲ್ಲಿ ಕೊಡಲಾಗಿದೆ. ಇದೊಂದು ತಕ್ಷಣದ ಪ್ರತಿಕ್ರಿಯೆಯಾಗಿ ಸಂಘ ಅವರಿಗೆ ಸಲ್ಲಿಸಿರುವ ಗೌರವಪೂರ್ವಕ 
ನಮನವಾಗಿದೆ. 


ಕಳೆದ ಏಪ್ರಿಲ್‌ನಿಂದ ಈ ಮಾರ್ಚ್‌ವರೆಗಿನ ಒಂದು ವರ್ಷದ ಅವಧಿಯಲ್ಲಿ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿದೆ. ಆ 
ಎಲ್ಲಾ ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ದಾಖಲಿಸಲಾಗಿದೆ. ಮುಖ್ಯವಾಗಿ ಡಾಕ್ಟರೇಟ್‌ ಗೌರವ ಪಡೆದ ಗಣ್ಯರಿಗೆ ಸನ್ಮಾನ. ೪೫ನೇ 
ಸ೦ಸ್ಥಾಪಕ ದಿನಾಚರಣೆಗಳು ನಡೆದಿವೆ. ಮುಂಬರುವ ಸುವರ್ಣ ಮಹೋತ್ಸವಕ್ಕಾಗಿ 'ಸುವರ್ಣನಿಧಿ'ಯನ್ನು ಸಂಸ್ಥಾಪಿ wb: ತ ತೈವಾರ್ಷಿಕ 
ಯೋಜನೆಯ ಕಿರುಪುಸ್ತಕ ಅನಾವರಣ, ಕ೦ಪ್ಯೂಟರ್‌ ತರಬೇತಿ ಕೇಂದ್ರ ಪ್ರಾತಃಸ್ಮರಣೀಯ ಸಾಹಿತಿ- ಗಣ್ಯರ. ಭಾವಚಿತ್ರ ಅನಾವರಣ, 
ಉನ್ನತ ಅಧ್ಯಯನ ಕೇ೦ದ್ರದ ಕಟ್ಟಡದ ಶಂಕುಸ್ಥಾಪನೆ, ವಾರ್ಷಿಕ ಸ್ಪರ್ಧೆಗಳು, ie ಪಾಠಗಳು, ಉಪಾಧ್ಯಾಯರಿಗೆ ಗೌರವ ಮುಂತಾದ 


ಕಾರ್ಯಕ್ರಮಗಳನ್ನು ಉಲ್ಲೇಖಿಸಬಹುದು. 


ಸಂಘಕ್ಕೆ ಇದೀಗ ನೂತನ ಅಧ್ಯಕ್ಷರಾಗಿ ಬಿ.ಕೃಷ್ಣ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಶ್ರೀಯುತರು ಎನ್‌.ಆರ್‌. ಚಂದ್ರನ್‌ ಅವರಷ್ಟೇ 
ಸಮರ್ಥವಾಗಿ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಬಲ್ಲವರಾಗಿದ್ದಾರೆ. ಸಂಘದಲ್ಲಿ ಮೊದಲಿನಿಂದಲೂ ಉಪಾಧ್ಯಕ್ಷರಾಗಿಯೆ ಇದ್ದು 
ಸಹಕರಿಸುತ್ತಿದ್ದರು. ಇದೀಗ ಅಧ್ಯಕ್ಷರಾಗಿ ಸಂಘದ ಕಾರ್ಯಕಾರಿ ಸಮಿತಿಯಿಂದ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಕೊಡುಗೆ ದಾನಿಗಳೂ 
ಸಮಾಜಸೇವಕರೂ ಆಗಿರುವ ಬಿ.ಕೃಷ್ಣ ಅವರ ಅವಧಿಯಲ್ಲಿ ಸಂಘ ಇನ್ನಷ್ಟು ಪುರೋಭಿವೃ ದ್ಧಿಯನ್ನು ಹೊಂದಲಿ ವ್‌ ಆಶಿಸುತ್ತ 
ಉದಯಸೌರಭ ಹೃತ್ಪೂರ್ವಕ ಅಭಿನಂದನೆಗಳನ್ನರ್ಪಿಸುತ್ತದೆ. 


ಇದು ಎಂ.ವಿ. ಸೀತಾರಾಮಯ್ಯನವರ ಶತಮಾನೋತ್ಸವ ವರ್ಷವಾಗಿರುವುದರಿಂದ ಅವರ ಪರಿಚಯ ಲೇಖನವನ್ನು ಈ ಸಂಚಿಕೆಯಲ್ಲಿ 
ನೀಡಲಾಗಿದೆ. ಎಂ.ವಿ.ಸೀ. ಎಂದೇ ಪ್ರಸಿದ್ಧರಾಗಿದ್ದ 'ರಾಘವ' ಕಾವ್ಯನಾಮದ ಕವಿ, ಸಾಹಿತಿ-ವಿದ್ಧಾಂಸ, ಸಂಘಟಕರಾಗಿದ್ದ 
ಪ್ರೊ ಎಂ.ವಿ.ಸೀತಾರಾಮಯ್ಯನವರು ನಾಡಿನ ಪ್ರಸಿದ್ಧ ಸಾಹಿತಿಗಳಾಗಿದ್ದರು. ಸಮೀಪದ ಗವಿಪುರ ವಿಸರಣದ ವಾಸಿಗಳಾಗಿ ನಮ್ಮ 
ಬಡಾವಣೆಯ ಹೆಮ್ಮೆಯ ಸಾಹಿತಿಗಳೆನಿಸಿದ್ದರು. ಇವರ ಎಪತ್ತೆ ಬದನೇ ವರ್ಷದಲ್ಲಿ ಸಂಘದ ವತಿಯಿಂದ. ರಾಜ್ಯಮಟ್ಟದ ಪೌರಸನಾನ 
ಮಾಡಿ “ಆಸ್ಚಾದ' ಅಭಿನಂದನ ಗ್ರಂಥವನ್ನು 'ಸಮರ್ಪಿಸಲಾಗಿತ್ತು. ಆ ಸಂದರ್ಭದಲ್ಲಿ ಸಂಘದ ವಾರ್ಷಿಕ ಸಂಚಿಕೆಯನ್ನು 'ಮೃವೆಂಸಿರಾಘವ 
ದರ್ಶನ' ಹೆಸರಿನಲ್ಲಿ ಪ್ರಕಟಿಸಲಾಗಿತ್ತು. ಎಂವಿಸೀಯವರು ಇಂದು ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಶೋಧನ ಸಂಸ್ಥೆಯಾಗಿ ಹೊರು ಮಾಡಿರುವ 
ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದ ಸಂಸ್ಥಾಪಕರೂ ಆಗಿದ್ದು ಎಂ.ವಿ. ಸೀತಾರಾಮಯ್ಯನವರ ಜನ್ಮ ಶತಮಾನೋತ್ಸವ ಇದೇ ವರ್ಷದ ಸೆಪ್ಟೆಂಬರ್‌ನಿಂದ 
ಆರಂಭವಾಗಿದ್ದು ಜಡೀ ವರ್ಷ ಆಚರಿಸಲು ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನ ಶತಮಾನೋತ್ಸವ ಸಮಿತಿಯನ್ನೇ ರಚಿಸಿದೆ. ಆ ಸಮಿತಿಯ 
ಪರಿಚಯ ಪತ್ರಿಕೆಯಿಂದ ಈ ಲೇಖನವನ್ನು ಬಳಸಿಕೊಳ್ಳಲಾಗಿದೆ. ಉದಯಭಾನು ಕಲಾಸಂಘವೂ ವೀ ಶತಮಾನೋತ್ಸವ 
ಕಾರ್ಯಯೋಜನೆಯಲ್ಲಿ ಭಾಗಿಯಾಗಿದ್ದು, 'ಉತ್ತವ ಸಮಿತಿಯ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಶತಮಾನೋತ್ಸವ 


ಸ್ಮರಣೆಯ ರಸ ಪ್ರಶ್ನೆ ಕಾರ್ಯಕ್ರಮವನ್ನು ಸಂಘದಲ್ಲಿ ನಡೆಸಿದೆ. 
ಈ ಸಂಚಿಕೆಯ ಬಗ್ಗೆ ಓದುಗರು ತಮ್ಮ ಅಮೂಲ್ಯ ಅಭಿಪ್ರಾ ಪ್ರಾಯವನ್ನು ಕಳುಹಿಸಬಹುದಾಗಿದೆ. 


ಹಾಂ ಮಿಲ್‌ -ಡಿಸೆ೦ಬರ್‌ 2೦೦೨ 
ಉದಯ ಸೌರಭ ಆ ಚ A SE SSDNA ಷಾರ್ಕ್‌ ! 


ಸಿಂಹಾವಲೋಕನ 


ಉದಯಭಾನು ಕಲಾಸಂಘದ ದಾಖಲೆಗಳಲ್ಲಿ ಕಳೆದ ಎರಡು ದಶಕಗಳು ಒಂದು ಪರ್ವಕಾಲ. ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ, 
ಶಿಕ್ಷಣ, ವೈದ್ಯಕೀಯ ಚಟುವಟಕೆಗಳ ವಿಸ್ತಾರ- ವೈವಿಧ್ಯಮಯ ಸಾಧನೆಗಳು ಸಂಘಕ್ಕೆ ರಾಜ್ಯಪ್ರಶಸ್ತಿ ಹಿರಿಮೆಯನ್ನು ತಂದುಕೊಟ್ಟಿದೆ. 
ಪಾಡಿ ಗಃ ಗಣ್ಯ ಈ ನ್ಯಾಯಮೂರ್ತಿ ಶ್ರೀ ಇ.ಎಸ್‌. ವೆಂಕಟರಾಮಯ್ಯ ವಿಶ್ವವಿಖ್ಯಾತ ವಿಜ್ಞಾನಿ ಡ ಸಿ.ಎನ್‌.ಆರ್‌. ರಾವ್‌, ರಾಜ್ಯಪಾಲ 
ಡಾ| ಹಿಪ್‌ ಚತುರ್ವೇದಿ, ಲೋಕಸಭಾ ಸದಸ್ಯ ಶ್ರೀ ಸಾಟ್‌ ಪ್ರಮುಖ ಗಣ್ಯರಾದ ಡಾ। ಯು.ಆರ್‌. ರಾವ್‌, ಸ್‌ 
ಕೃಷ್ಣಯ್ಯರ್‌, ಚಂದ್ರಶೇಖರ ಕಂಬಾರ, ರಾಷ್ಟ್ರಕವಿ pI ಶಿವರುದಪ್ಪ, ನ್ಯಾಯಮೂರ್ತಿ ಶತಾಯುಷಿ ನಿಟ್ಟೂರು ಶ್ರೀನಿವಾಸರಾವ್‌, 
ಶ್ರೀ ಶ್ರೀ ವಿಶ್ಲೇಶತೀರ್ಥರು, ಶತಾಯುಷಿ ಸಿದಗ್ಗಂಗಾ ಮಠಾಧೀಶರು, ಸುತ್ತೂರು ಮಠಾಧೀಶರು, ನ್ಯಾಯಮೂರ್ತಿ ಡಾ| ರಾಮಾಜೋಯಿಸ್‌, 
ನ್ಯಾಯಮೂರ್ತಿ ಡಾ। ಸಂತೋಷ್‌ ಹೆಗ್ಗಡೆ, ನ್ಯಾಯಮೂರ್ತಿ ಶ್ರೀ ಎಂ.ಎನ್‌. ವೆಂಕಟಾಚಲಯ್ಯ ಮುಂತಾದ ಅನೇಕ ಗಣ್ಯರು 
ಈ ಕಾರ್ಯಯೋಜನೆಗಳಲ್ಲಿ ಭಾಗವಹಿಸಿ ಸ ಆಶಯವನ್ನು ಬೆಳೆಸಿದ್ದಾರೆ. 


ಪ್ರೊ॥ ಎಲ್‌. ಎಸ್‌. ಶೇಷಗಿರಿ ರಾವ್‌, ಡಾ। ಸೂರ್ಯನಾಥ ಕಾಮತ್‌, ಪ್ರೊ ಎಂ. ಎಚ್‌. ಕೃಷ್ಣಯ್ಯ, ಡಾ| ವಿಜಯಾ, 
ದಿ ಶ್ರೀ ಆರ್‌. ಎಸ್‌.ರಾಮರಾವ್‌, ಪ್ರೊ| ಡಿ. ಲಿಂಗಯ್ಯ, ಶ್ರೀ ಶ್ರೀವತ್ಸ, ಡಾ॥ ಅನಂತಪದ್ಮನಾಭರಾವ್‌ ಮುಂತಾದ ಸಾಹಿತ್ಯ ಶ್ರೇಷ್ಠರು 
ಸಂಘದ ಸಾಹಿತ್ಯ ಸಿರಿಯನ್ನು ಚಿನ್ನದ ಬೆಳೆಸಿನೆಡೆಗೆ ಮುನ್ನಡೆಸಿದ್ದಾರೆ. 

ಪ್ರೊ| ಎಂ. ಗುರುನಾಥ್‌, ಪ್ರೊ| ಎಚ್‌.ಆರ್‌. ರಾಮಕೃಷ್ಣರಾವ್‌, ಬಿ. ಎನ್‌. ಕೃಷ್ಣಮೂರ್ತಿ, ಡಾ| ಬಿ. ಎನ್‌. ರಾಜಾರಾವ್‌, 
ಪ್ರೊ| ಬಿ.ಎಸ್‌. ಪದ್ಮನಾಭ ಮುಂತಾದ ಶಿಕ್ಷಣವೇತ್ತರು ಸಂಘದ ಪ್ರಮುಖ ಆಶಯವಾದ ಉಚಿತ ಶಿಕ್ಷಣ ಒದಗಿಸಲು ಮಾರ್ಗದರ್ಶನ 
ಮಾಡಿದ್ದಾರೆ. 


ಗೌರವ ಸಲಹಾ ವೈದ್ಯರುಗಳು ವೈದ್ಯಕೀಯ ಸೇವೆಗೆ ನೆರವಾಗಿದ್ದಾರೆ. ಟ್ರಿನಿಟಿ ಹೃದಯ ಪ್ರತಿಷ್ಠಾನ ಆಸ್ಪತ್ರೆ, ಜೈನ್‌ ಕಣ್ಣಾಸ್ಪತ್ರೆ, 
ಲಯನ್ಸ್‌ ಕಣಾ ಸ್ಪತ್ರೆ ಮು ಸಂಸ್ಥೆಯವರು ಸಂಘದ ಜೊತೆಗೂಡಿದ್ದಾರೆ. 


ನಾಡೋಜ ಡಾ| ಜಿ. ನಾರಾಯಣ, ಪ್ರೊ| ಎಲ್‌.ಎಸ್‌. ಶೇಷಗಿರಿ ರಾವ್‌, ಶ್ರೀ ವಿ.ಎಸ್‌. ಕೃಷ್ಣ ಅಯ್ಯರ್‌ ಹಾಗೂ ಶ್ರೀಮತಿ 
ಲೀಲಾದೇವಿ ಆರ್‌. ಪ್ರಸಾದ್‌ ಅವರು ಸಂಘದ ಗೌರವ ಸದಸ್ಯರಾಗಿ (ಫೆಲೋಷಿಪ್‌ ಪುರಸ್ಕೃತರು) ಸಲಹೆ-ಸೂಚನೆಗಳನ್ನು ನೀಡಿ 
ಕಾರ್ಯಕರ್ತರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. 


ಆ ಪರ್ವಕಾಲದಲ್ಲಿರುವ ಸಂಸ್ಥೆ ತನ್ನದೆ ಆದ ಸ ಸಾಂಸ್ಕೃತಿಕ ಭವನ ಕಟ್ಟಡವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿರುವುದು 
ಸ್ಕರಲ್ಲಿ ಧನ್ಯತಾಭಾವನೆಯನ್ನು ಮಸಿದೆ. ತಳಮನೆ ಮತ್ತು ನೆಲಮನೆ Ee ಸಿದ್ದವಾಗಿ ಬಳಕೆಯಲ್ಲಿದ್ದು, 
ಕ ಸದರ ಮಹಡಿ ನಿರ್ಮಾಣ ಹಂತದಲ್ಲಿದೆ. 


ಹದಿನೈದನೆಯ ತ್ರೈವಾರ್ಷಿಕ ಕ್ರಿಯಾ ಯೋಜನೆ ಸುಮಾರು ರೂ. ೩೨೫.೦೦ ಲಕ್ಷಗಳ ಅಂದಾಜು ವೆಚ್ಚದ ಮಾರ್ಗಸೂಚಿ 
ಚಾಲನೆಯಲ್ಲಿದೆ. ೨೦೦೯ರಲ್ಲಿ ಉನ್ನತ ಅಧ್ಯಯನದ ಕೇಂದ್ರದ ಪರಿಕಲ್ಪನೆ ಮೂಡಿಬಂದಿದ್ದು, ಅದಕ್ಕಾಗಿ ಒಂದು ಗೌರವ ಕಾರ್ಯ 
ನಿರ್ವಹಣಾ ಮಂಡಲಿಯನ್ನು ರಚಿಸಲಾಗಿದೆ. ಪ್ರೊ ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು ಕೇಂದ್ರದ ಗೌರವ ನಿರ್ದೇಶಕರಾಗಿದ್ದು, 
ಡಾ॥ ಎಚ್‌.ಎನ್‌. ಮುರಳೀಧರ, ಪ್ರೊ; ಎಚ್‌.ಕೆ. ಮೌಳೀಶ್‌, ಪ್ರೊ; ಎಸ್‌.ಎ. ಶ್ರೀಕಂಠ, ಪ್ರೊ| ಎಚ್‌.ಆರ್‌. ಅಪ್ಪಣ್ಣಯ್ಯ ಗೌರವ 
ಡೀನ್‌ಗಳಾಗಿ ಸೇವೆ ಸಲ್ಲಿಸಲು ಒಪ್ಪಿದ್ದಾರೆ. ಪ್ರೊ। ಆರ್‌.ವಿ. ಪ್ರಭಾಕರ್‌ ಅವರು ಯೋಜನಾ ನಿರ್ದೇಶಕರಾಗಿದ್ದಾರೆ. 


ಉದಯಭಾನು ಸುವರ್ಣಕಾಲದೆಡೆಗೆ (೨೦೧೫) ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕರಾದ 
ಶ್ರೀ ಎಲ್‌. ವೆಂಕಟಪ್ಪ, ಮೊದಲ ಅಧ್ಯಕ್ಷರಾದ ಎನ್‌. Re ಅನಂತರದ ಅಧ್ಯಕ್ಷರುಗಳಾದ ಬ NS 
ಬಿ.ಎನ್‌. ಕೃಷ್ಣಮೂರ್ತಿ ಮತ್ತು ಶ್ರೀವತ್ತ ನಮ್ಮೊಡನಿರುವುದು ಸಂಘದ ಸೌಭಾಗ್ಯಗಳಲ್ಲಿ ಒಂದು ಎಂದು ನಮ್ಮ ಭಾವನೆ. 
(ಶ್ರೀ ಎನ್‌.ಆರ್‌. ಚಂದನ್‌ ಇತ್ತೀಚೆಗೆ ಅಗಲಿದ್ದು ದುರದ ೈಷ್ಟಕರ) 


ಉದಯಭಾನು ಒಂದು ಬಯಲು ವಿಶ್ವವಿದ್ಯಾಲಯ. ಇಲ್ಲಿ ಎಲ್ಲ ಕ್ಷೇತ್ರಗಳ ಪ್ರಮುಖರಿಗೆ, ಕಾರ್ಯಕರ್ತರಿಗೆ ಹಾಗೂ ಸೇವಾಸಕರಿಗೆ 


ವೈವಿಧ್ಯಮಯ ಅವಕಾಶಗಳಿವೆ. . ಈ ಸಂಸ್ಥೆಯನ್ನು ಬೆಳೆಸುವ ಹಾಗೂ ರಥವನ್ನು ಮುನ್ನಡೆಸುವ ಕೈಂಕರ್ಯವನ್ನು ಇಂದು ನಮ 
NN ಹೊರಬೇಕಾಗಿದೆ. Ki ತ 


ಎಂ. ನರಸಿಂಹ ಕೃಷ್ಣ 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ ಅಧ್ಯಕ್ಷರು 


ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


ಶಾ ಶಾ ಸಾರ್ಥಕ ಬದುಕಿನ ರೂವಾರಿ ಎನ್‌.ಆರ್‌ ೩ 


ಹೆಸರು ಎನ್‌. ಆರ್‌. ಚಂದನ್‌. ಹೆಸ ರನ್ನು ಗಮನಿಸಿದರೆ ಇವರು 
ತಮಿಳರೆ ಎಂಬ ಅನಿಸಿಕೆ ಸಹಜ. ಇವರು ವೈಶ್ಯ ಸಮುದಾಯದ 
| ಯಶಸ್ಸಿ ವ್ಯಾಪಾರಸ್ಥ ರು. ತಂದೆ ಶ್ರೀ ನಾಮಾ ರಾಮಯ್ಯ ಶೆಟ್ಟಿ, ತಾಯಿ 
ಶ್ರೀಮತಿ ರಾಮಲಕ್ಷ ಮ್ಮ ಜನ್ಮಸ್ಥಳ ದೇವನಹಳ್ಳಿಯ ಸ್‌ ಗ್ರಾಮ, 
ಜನ್ಮ ದಿನಾಂಕ 29 ಪ 1936. ನಿಧನ : 06.07, 2009. 716 ವರ್ಷಗಳ 
ಸುದೀರ್ಪ ಸಾರ್ಥಕ ಸಾಮಾಜಿಕ ಪಯಣ. ಓದು: ಎಸ್‌.ಎಸ್‌.ಎಲ್‌ ಸಿ. 


ಅಕ್ಷರ-ಆರೋಗ್ಯ ಇವರ ನೆಚ್ಚಿನ ಕಾರ್ಯಕ್ಷೇತ್ರಗಳು. ಪ್ರಾಥಮಿಕ 
ಪೂರ್ವ. ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗಿನ ವಾಸವಿ 
ವಿದ್ಯಾನಿಕೇತನ ಧರ್ಮದರ್ಶಿ ue ನಾಯಕರು. ಕನ್ನಡ ಸಾಹಿತ್ಯ 
ಪರಿಷತ್ತು ಉದಯಭಾನು ಕಲಾಸಂಘದಿಂದ ಗಾಯನ a 
ಸ ಸಾಹಿತ್ಯಿಕ, ಸಾಂಸ್ಕೃತಿಕ ಸೆ ಸೇವೆ ವಿಕಲಚೇತನ ಸಂಸ್ಥೆಯಾದ ಲಯನ್ಸ್‌ 
ಕಣ್ಣಾಸತ, ಅಶಕ್ತ ಪೋಷಕ ಸಭಾ, ಪತಂಜಲಿ ಯೋಗ ಕೇಂದ್ರದವರೆಗೆ 
ದೀನ 'ರಲಿತರ ಸೇವೆ. ತಮ್ಮ ವೃತ್ತಿ ವ್ಯಾಪಾರ ಸಂಸ್ಥೆಯಿಂದ 
ಸಹಕಾರಿ ಬ್ಯಾಂಕ್‌, ವಾಣಿಜ್ಯ ಮತ್ತು ಕೈಗಾರಿಕಾ 
ಮಹಾಮಂಡಳಿಯವರಿಗೆ ವಾಣಿಜ್ಯೋದ್ಯಮ ಸೇವೆ, ಹೀಗೆ 


ಸ್ನೇಹಜೀವಿ ಚಂದ್ರನ್‌ 


ಶ್ರೀ ಎನ್‌. ಆರ್‌. ಚಂದ್ರನ್‌ರವರು ಮೊಟ್ಟಮೊದಲು 
ಪರಿಚಯವಾದದ್ದು ನಾನು ಕೋಲಾರದ ವೈಶ್ಯ ಬ್ಯಾಂಕ್‌ನಲ್ಲಿ 
ವ್ಯವಸ್ಥಾಪಕನಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಸಮಯ (1983ರಿಂದ 
1986ರ ವರೆಗೆ) ನಾನು ಕೋಲಾರ ಲಯನ್ಸ್‌ ಕ್ಷಬ್‌ನ ಕೋಶಾಧಿಕಾರಿ 
ಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಚಂದ್ರನ್‌ರವರು ಲಯನ್ಸ್‌ ಸಂಸ್ಥೆಯಲ್ಲಿ 
ಡೆಪ್ಪುಟಿ ಡಿಸ್ಟ್ರಿಕ್ಟ್‌ ಗೌವರ್ನರ್‌ ಆಗಿದ್ದರು. ಕೋಲಾರದ ನಮ್ಮ ಕ್ಷಬ್‌ಗೆ 
ಭೇಟಿ ನೀಡಿದ್ದಾಗ ನಮ್ಮ ಭೇಟಿಯಾಯಿತು. ಅವರದು ಪ್ರೇಮಮಯ 
ವ್ಯಕ್ತಿತ್ವ ನಮ್ಮ ಪರಿಚಯ ಗೌರವಯುತ ಸ್ನೇಹವಾಗಿ ಮಾರ್ಪಟ್ಟಿತ್ತು. 
ಕೋಲಾರದಿಂದ ನನಗೆ ನಮ್ಮ ಬ್ಯಾಂಕ್‌ನ ಯಶವಂತಪುರ ಶಾಖೆಗೆ 
ವ್ಯವಸ್ಥಾಪ ಪಕನಾಗಿ ಎಸರು. ನಮ್ಮ ಬ್ಯಾಂಕ್‌ ಶಾಖೆಯು 
ಚೆಂದ್ರನ್‌ರವರ ಕಟ್ಟಡದಲ್ಲಿತ್ತು. ಕೋಲಾರದಲ್ಲಿ Cue ಸ್ನೇಹ 
ಬೆಂಗಳೂರಿನಲ್ಲಿ ಗಟ್ಟಿಯಾಯಿತು. ಅವರು ಸಾ: 
ಕಲಾಸಂಘದ ಅಧ್ಯಕ್ಷರಾದ ಮೇಲೆ ನನ್ನನ್ನು ಸಂಘದ ಆಜೀವ 
ಸದಸ್ಯರನ್ನಾಗಿಸಿದರು. ಅವರೊಂದಿಗಿನ ನನ್ನ ಸಂಬಂಧ ಕೇವಲ 
ಸ್ನೇಹವೇ ಆಗಿರದೆ ಹಿರಿಯಣ್ಣನ ಸಂಬಂಧವಾಗಿತ್ತು. “ಪೊಟಾಟೋ 
ಕಿಂಗ್‌' ಎಂದೇ ಹೆಸರಾದ ಅವರು ಖ್ಯಾತ ವಾಣಿಜ್ಯೋದ್ಯಮಿ 
ಯಾಗಿದ್ದರು. ಹತ್ತು ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯಕರ್ತರಾಗಿ, 
ಪದಾಧಿಕಾರಿಯಾಗಿ, ಧರ್ಮದರ್ಶಿಯಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿ 
ಹೆಸರನ್ನು ಪಡೆದಿದ್ದರು. ಅವರು ಭೌತಿಕವಾಗಿ ಭಾರಿಯಾಗಿದ್ದರು. 


ನೂರಕ್ಕೂ ಹೆಚ್ಚು ಸೇವಾ ಸಂಸ್ಥೆಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದ 
ಅಪಾರ 'ದೈವಭಕ್ತ ಇವರ ಹನುಮ ಸೇವಾ ಪರಂಪರೆ ಇತರರಿಗೆ 
ಮಾದರಿ. ಉದಯಭಾನು ಕಲಾಸಂಘ ಚಂದ್ರನ್‌ ಅವರ ಅಗ್ರಗಣ್ಯ 
ಕರ್ಮಭೂಮಿ. ಈ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಪ್ರಾಮಾಣಿಕ ಪಾತ್ರ 
1987ರಿಂದ 2009ರ ವರೆಗೆ ಅಧ್ಯಕ್ಷ ಸ್ಥಾನ ನಿರ್ವಹಿಸಿದ ಕೀರ್ತಿ 
ಇವರದ್ದು. ಕೇವಲ 10 ಅಡಿ ಉದ್ದಗಲದ ಮಳಿಗೆಯಲ್ಲಿ ಕಾರ್ಯಾರಂಭ 
ಮಾಡಿದ ಸಂಸ್ಥೆ ಇಂದು 10-12 ಸಾವಿರ ಚ. ಅಡಿ ವಿಸ್ತೀರ್ಣದ 
ಸಾಂಸ ತಿಕ ಭವನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ರಾಜ್ಯ ಸರ್ಕಾರ, 
ಅ 66 ಪಾಲಿಕೆ, ಹಿರಿಯರು ಸಂಘ-ಸಂಸ್ಥೆಗಳು ನಿರಯನ 
ಕಲಾಸಂಘವನ್ನು ಗೌರವದಿಂದ ಕಾಣುತ್ತಾರೆ. ಇದೀಗ ತನ್ನ 46ನೆಯ 
ಸಂಸ್ಥಾಪನಾ ದಿನಾಚರಣೆಯನ್ನು (12.6.2910) ಆಚರಿಸುತ್ತಿದೆ. ಸ ಸಂಘದ 
ಪ್ರಗತಿಗೆ ಗಟ್ಟಿ ಅಡಿಪಾಯ ನಸ ಕೀರ್ತಿ ಶ್ರೀ ಚಂದ್ರನ್‌ ಅವರಿಗೆ 
ಸಲ್ಲುತ್ತದೆ. 


- ಎಂ. ನರಸಿಂಹ 
ಸಂಘದ ಸಂಸ್ಥಾಪಕ ಗೌ। ಕಾರ್ಯದರ್ಶಿ 


ಆದರೆ ಅಪ್ಪೇ ಮೃದುಭಾಷಿ. ಸಹೃದಯಿ, ವಿನಯ 
ಸಂಪನ್ನರಾಗಿದ್ದರು. ಅವರದು ಆಕರ್ಷಕ ವ್ಯಕ್ತಿತ್ವ 
ಹಲವಾರು ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಯಾಗಿ 
ಅಥವಾ ಅಧ್ಯಕ್ಷರಾಗಿ ಅವರು ಭಾಗವಹಿಸುತ್ತಿದ್ದ 
ಸಂದರ್ಭಗಳಲ್ಲಿ ನಾನು ಅವರಿಗೆ ಭಾಷಣಗಳನ್ನು ಹಲವು ಸಾರಿ 
ಬರೆದು ಕೊಡುತ್ತಿದ್ದೆ. ಅವರದು ಮಗುವಿನಂತಹ ಹೃದಯ, 
ಅವರ ಆರೋಗ್ಯ ಸರಿಯಿಲ್ಲದಿದ್ದಾಗ್ಯೂ ಅವರು ಸಾಮಾಜಿಕ 
ಕಾರ್ಯಕ್ರಮಗಳನ್ನು ನಿಲ್ಲಿಸಲಿಲ್ಲ, ನಿರ್ಲಕ್ಷಿಸಲಿಲ್ಲ. ಬಹಳಷ್ಟು 
ಆಲೋಚನೆಗಳು ಸಮಾಜಹಿತದ ಪರವಾಗಿದ್ದವು. ಏನಾದರೂ ಒಳಿತು 
ಮಾಡಬೇಕೆಂಬ ತುಡಿತ, ಸದಾ ಚಟುವಟಿಕೆಗಳಲ್ಲಿ ತೊಡಗುವಂತೆ 
ಮಾಡಿತ್ತು. ಉದಯಭಾನು ಕಲಾಸಂಘದ ದಾರಿದೀಪವಾಗಿದ್ದು 
ಮಾರ್ಗದರ್ಶಕರಾಗಿದ್ದರು. ಅನ್ಯಾನ್ಯ ಸಂಸ್ಥೆಗಳಲ್ಲಿ ಅವರು 
ತೊಡಗಿಸಿಕೊಂಡಿದ್ದರೂ, ಉದಯಭಾನು ಅವರಿಗೆ ಅಚ್ಚುಮೆಚ್ಚಿನ 
ಸಂಸ್ಥೆಯಾಗಿತ್ತು. 
ಅವರು ಭೌತಿಕವಾಗಿ ನಮ್ಮನ್ನಗಲಿದ್ದರೂ, ಅವರು 
ನಮ್ಮೊಡನಿದ್ದಾರೆ ಎಂಬ ಭಾವನೆ ಅಚ್ಚಳಿಯದಂತಿದೆ. ಸಂಘದ 
ಕಛೇರಿಯಲ್ಲಿ ಅವರ ಭಾವಚಿತ್ರ ಕಂಡಾಗ ನಮ್ಮೊಡನೆ ಅವರೂ 
ಜೊತೆಯಲ್ಲಿದ್ದಾರೆ ಎಂಬ ಭಾವನೆ ಮೂಡುತ್ತದೆ. ಭಾವನಾಜೀವಿ, 
ಸ್ನೇಹಮಯೀ, ದಿವ್ಯಚೇತನಕ್ಕಿದೋ ನನ್ನ ನಮನ. 


-ಟಿಕೆ. ತಿಮ್ಮರಾಜಶೆಟ್ಟ 
ಸಂಘದ ಕೋಶಾಧ್ಯಕ್ಷರು 


ಉದಯ ಸೌರಭ 


6 mm ಬಲ್ರಲ್‌ ಡಿಸೆಂಬರ್‌ 2೦೦9 


ಎಲ್ಲರೊಳಗೊಂದಾದ ಚಂದ್ರನ್‌ ಸವಿನೆನಪು 


ಶ್ರೀ ಎನ್‌.ಆರ್‌. ಚಂದ್ರನ್‌ ಅವರು ಉದಯಭಾನು ಕಲಾಸಂಘದ 
ಅಧ್ಯಕ್ಷರಾಗಿ, ಅವರ ಉತ್ತಮ ಮಾರ್ಗದರ್ಶನದಲ್ಲಿ ಸಾಮಾಜಿಕ, 
ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ, ಸಂಘಕ್ಕೆ ಒಳ್ಳೆಯ 
ಹೆಸರು ತರಲು ಎಲ್ಲಾ ಕಾರ್ಯಕರ್ತರೊಡಗೂಡಿ ಶ್ರಮಿಸಿದರು. 
ಅವರ ನಿಸ್ವಾರ್ಥ ಸೇವೆಯಿಂದ ಸಂಘಕ್ಕೆ ತನ್ನದೇ ಆದ ಕಟ್ಟಡ, 
ಸಭಾಂಗಣ, ಸರ್ಕಾರದಿಂದ ರಾಜ್ಯ ಪ್ರಶಸ್ತಿಗಳನ್ನು 
ಪಡೆಯುವಲ್ಲಿ ಯಶಸ್ವಿಯಾದರು, ಅದು ಎಲ್ಲರಿಗೂ 
ತಿಳಿದ ಗೆ ಅವರು ನಮ್ಮೊಡನೆ 
ಇಂದು ಇಲ್ಲದಿದ್ದರೂ, ಅವರು ಹಾಕಿಕೊಟ್ಟ 
ಮೇಲ್ಪಂಕ್ಮಿಯಿ೦ದ ಉದಯಭಾನು ಕಲಾಸಂಘವು 
ಸಾರ್ವಜನಿಕರಿಗೆ ಉತ್ತಮ ಸೇವೆಂಯನ್ನು 
ಮಾಡಿಕೊಂಡು ಬರುತ್ತಿದೆ. 


ಎನ್‌. ಆರ್‌. ಚಂದ್ರನ್‌ ಅವರ ಸಮಾಜಸೇವೆ 
ಉದಯಭಾನು ಕಲಾಸಂಘಕ್ಕೆ ಸೀಮಿತವಾಗದೆ 
ಅವರ ಕಾರ್ಯಚಟುವಟಿಕೆಗಳು ಇನ್ನಿತರ 
ನೂರಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವು. 


ಅವುಗಳಲ್ಲಿ ಉನ್ನತ ಹಾಗೂ ಜವಾಬ್ದಾರಿಯುತ ಸ್ಥಾನಗಳನ್ನು 


ಹೊಂದಿದ್ದರು. ವಾಣಿಜ್ಯ, ವೈದ್ಯಕೀಯ, ಶಿಕ್ಷಣ, ಧಾರ್ಮಿಕ 
ಸಂಸ್ಥೆಗಳಂತಹ ಗ್ರೈನ್‌ ಮರ್ಚೆಂಟ್ಸ್‌ ಬ್ಯಾಂಕ್‌, ಲಯನ್ಸ್‌ ಕಣ್ಣಾಸತ್ರೆ, 
ವಾಸವಿ ವಿದ್ಯಾಸಂಸ್ಥೆಗಳಲ್ಲದೆ ಶಿರಡಿ ಸಾಯಿಬಾಬನ ಭಕ್ತರಾದ 
ಅವರು ಅಲ್ಲಿ ಒಂದು ಧರ್ಮಶಾಲೆಯನ್ನು ಹಾಗೂ ತಿರುಪತಿ, 
ಮಂತ್ರಾಲಯಗಳಿಗೆ ಹೋಗಿ ಬರುವ ಭಕ್ತರಿಗೆ ಸ್ಥಳಾವಕಾಶದ 
ವ್ಯವಸ್ಥೆಯನ್ನು ಮಾಡಿದ್ದರು. ಅವರ ಬಹುಮುಖ ಸಮಾಜಸೇವೆಯನ್ನು 
ಆ ಸರ್ಕಾರವು ಗುರುತಿಸಿ, ಅವರಿಗೆ ಕರ್ನಾಟಕ ರಾಜ್ಯ 
ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 


"ಹುಟ್ಟು ಆಕಸ್ಮಿಕ, ಸಾವು ಖಚಿತ' ಇವುಗಳ ಮಧ್ಯೆ ಮಾನವನಾಗಿ 
ಸಾಧಿಸಬೇಕಾದ್ದು ಬಹಳಷ್ಟಿದೆ ಅನ್ನುವ ಆಧ್ಯಾತ್ಮಿಕ ಚಿ೦ತನೆ- ಅರಿವು 
ಅವರಿಗೆ ದೈವದತ್ತವಾಗಿ ಬಂದಿತ್ತೆಂದು ತೋರುತ್ತದೆ. ಅವರು ಅದಕ್ಕೆ 


ಅನುಗುಣವಾಗಿ ಅವರ ಇತಿಮಿತಿಗಳಲ್ಲೇ ತಮ್ಮ ಕೈಲಾ ದ ಸೇವೆಯನ್ನು 
ಸಮಾಜಕ್ಕೆ ಸಲ್ಲಿಸುತ್ತಿದ್ದರು. ಅವರು ಸಭ ಸಂಸ್ಥೆಗಳಲ್ಲಿ ಕೆಲಸ 
ಮಾಡುವಾಗ ತಮ್ಮೊಡನೆ ಕೆಲಸ ಮಾಡುವ ಎಲ್ಲರನ್ನೂ ಸಹಕ 
ಪ್ರೀತಿಯಿಂದ ಕಾಣುತ್ತಿದ್ದರು. ಯುವಕರಿಗೆ ಕಾರ್ಯಪ್ರವೃತ್ತರಾಗುವಂತೆ 


ಶ್ರೀ ಎನ್‌.ಆರ್‌. ಚಂದ್ರನ್‌ರವರು “ಕಾಯಕವೇ ಕೈಲಾ 


ತಿಳುವಳಿಕೆಯನ್ನು ನೀಡುತ್ತಿದ್ದರು. ಅವರ ಕಾರ್ಯದಕ್ಷತೆ ಎಲ್ಲರಿಗೂ 
ಮೆಚ್ಚುಗೆಯಾಗಿತ್ತು. ಶ್ರೀಯುತರಿಗೆ ದಿನ ಪ್ರತಿ 10-15 ಕರೆಯೋಲೆಗಳು 
ಬರುತ್ತಿದ್ದವು, ಅವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ 
ಬಿಡುವು ಮಾಡಿಕೊಂಡು ಹೋಗಿ ಆಶೀರ್ವಾದ, ಸಲಹೆ, ಸೂಚನೆ 
ಗಳನ್ನಿತ್ತು ಬರುತ್ತಿದ್ದರು. ಅವರ ಮೂಲ ವ್ಯಕ್ತಿತ್ವ ಡಿವಿಜಿಯವರ 
"ಎಲ್ಲರೊಳಗೊಂದಾಗು ಮಂಕುತಿಮ್ಮ'' ಎನ್ನುವ 
ಸಜ್ಜನಿಕೆಯಾಗಿತ್ತು. 

ಸಾಹಿತ್ಯ ಅಭಿಮಾನಿಯಾಗಿದ್ದ ಎನ್‌. ಆರ್‌. 
ಚಂದ್ರನ್‌ರವರು ತಮ್ಮ ಧರ್ಮಪತ್ನಿಯವರು ನಿಧನ 
ರಾದಾಗ ಅವರ ಸವಿನೆನಪಿಗಾಗಿ “ಅಮೃತಧಾರಾ” 
ಎನ್ನುವ ಪುಸ್ತಕವನ್ನು ಪ್ರಕಟಿಸಿದರು. ಅದರಲ್ಲಿ ಹೆಸರಾಂತ 
ಸಂಸ್ಕೃತ ವಿದ್ವಾಂಸರಾದ ಪ್ರೊ. ಎಸ್‌. ಕೆ. 
ತಿಳಿಸಿರುತ್ತಾರೆ. ಪುಸ್ತಕವು ಬಹಳ ಉಪಯುಕ್ತವಾಗಿದ್ದು 
ದಿನನಿತ್ಯದ ಪೂಜೆ, ದೇವರ ಶ್ಲೋಕಗಳು ಮುಂತಾದ 
ವಿಷಯಗಳನ್ನು ಒಳಗೊಂಡಿರು ತ್ತದೆ. ಅದರಲ್ಲಿನ ಒಂದು ಶ್ಲೋಕವನ್ನು 
ಇಲ್ಲಿ ನಮೂದಿಸಬಹುದು. 


$8 © wad 
ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ 
ವಿದ್ಯಾಂ ಬುದ್ಧಿಂ ಶ್ರೀಯಂ ಬಲಂ 
ಆಯುಷ್ಯಂ ತೇಜ ಆರೋಗ್ಯಂ 


ದೇಹಿ ಮೇ ಪುರುಷೋತ್ತಮ” 


ಶ್ರೀ ಚಂದನ್‌ರವರು ದೈವಾಧೀನರಾದ . ಸಂದರ್ಭದಲ್ಲಿ 
'ಶ್ರೀ ಸ್ತೋತ್ರಮಾಲಾ' ಅನ್ನುವ ಪುಸ್ತಕವನ್ನು ಅವರ ಕುಟುಂಬ 
ವರ್ಗದವರು ಪ್ರಕಟಿಸಿ ಶ್ರೀ ಚಂದ್ರನ್‌ ಅವರಿಗೆ ಕುಟುಂಬದಲ್ಲಿ 
ಬಂಧು-ಬಾಂಧವರುಗಳಲ್ಲಿದ್ದ ಭಾವನೆಗಳನ್ನು ವ್ಯಕ್ತಪಡಿಸಿರುತ್ತಾರೆ. 
ಸ'ವೆಂದು ಶ್ರಮಿಸಿ 
ಸಮಾಜಕ್ಕೆ ತಮ್ಮ ಕೈಲಾದ ಸೇವೆ ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ. ಈಗ 
ಅವರ ನೆನಪೊಂದೆ ಉಳಿದಿರುವುದು. ದಿನಾಂಕ 16-07-2009ರಲ್ಲಿ 
ನಿಧನರಾಗಿ ಒಂದು ವಷ ರ್ಷವಾಗುತ್ತಾ ಬಂದರೂ ಅವರು 


. ನಮ್ಮೊಡನೆಯೇ ಇದ್ದಾರೆಂದು ಭಾಸವಾಗುತ್ತಿದೆ. ಅವರಂತೆ ಜೀವನವನ್ನು 


ಸಾರ್ಥಕಪಡಿಸಿಕೊಳ್ಳಲು ನಮಗೆ ಅರಿವು ಬೇಕಾಗಿದೆ. 


-ಎನ್‌. ಸೂರ್ಯನಾರಾಯಣ 
ಸಂಘದ ಮಾಜಿ ಅಧ್ಯಕ್ಷರು 


ರಾಮಚಂಪ ಜು ತಮ್ಮ ಅಭಿಪ್ರಾಯವನ್ನು 


ತ ನಾರಾ ಲಾರಾ ನಾನಾ ರಾರಾ ಸಾ ಲಾ ಮಾ ಅರಾ ವಾ ಶಾ 


ಎ 12.2 ೬ 7.೯. *್ಡರ್ಕರಕುು್ತೆಸಡ 


ಉದಯ ಸೌರಭ ಕಹಾಾಾಾಾಾಸಾಸಸಾಾಾಸಾಾಣಾಾಣಾಣಾ 
7 


ನಾಮಾ ರಾಮಯ್ಯ ಚಂದ್ರನ್‌ ಅವರು ನನಗೆ ಆಪರು. 
ಉದಯಭಾನು ಕಲಾಸಂಘಕ್ಕೆ ನಾನೊಬ್ಬ ನಮ್ರ ಸೇವಕ. 
ಶ್ರೀ ಎನ್‌.ಆರ್‌. ಚಂದನ್‌ ಅವರು 6-12-1987 ರಿಂದ 2009 
ae ಯವ 
ತ ಡಿಸಿದ್ದಾರೆ. ನ್‌ ಶ್ರೀ ಬಿ.ಎಸ್‌.ಎಲ್‌ 
ಮೂರ್ತಿಯವರೊಡನೆ ನಿಕಟ ಸ್ನೇಹಿತರಾಗಿ ಇಬ್ಬರೂ ಬೆ೦ಗಳೂರು 
ಪಶ್ಚಿಮ ಲಯನ್‌ ನೇತ್ರ ಚಿಕಿತ್ಸಾ ಆಸ್ಪತ್ರೆಯ ರೂವಾರಿ ಟ್ರಸ್ತಿಗಳು, 
- ವಾಸವಿ ಎಜುಕೇಷನ್‌ ಸೊಸೈಟಿಯ ಟ್ರಸ್ಟಿಗಳು. 
ಪ್ರಾರಂಭದಲ್ಲಿ ಕುಲಕಸುಬಾದ ವ್ಯಾಪಾರ ಪ್ರಾರಂಭಿಸಿದಾಗ 
ಕಷ್ಟದಿಂದ ಮುನ್ನಡೆದರು. ಅವರು ತಾಳ್ಮೆ ಅಸಾಧಾರಣವಾದದ್ದು. 
- “ತಾಳಿದವನು ಬಾಳಿಯಾನು” ಎನ್ನುವಂತೆ ಅವರ ವಿವಾಹ 
ಸೌ॥ “ಧನಲಕ್ಷ್ಮಿಗಯವರೊಂದಿಗೆ, ಸಮಾನ ಮನಸ್ಕರು, ಧನಲಕ್ಷ್ಮಿಯ 
ಕೈಯನ್ನು ಶ್ರೀ ಚಂದ್ರನ್‌ ಹಿಡಿದರು, ಮಹಾಲಕ್ಷ್ಮಿಯು ಶ್ರೀ ಚಂದ್ರನ್‌ 
ಅವರ ಕೈಯನ್ನು ಹಿಡಿದಳು. ಮಂಡಿ ವ್ಯಾಪಾರಿಗಳಾಗಿ 
ಯಶವಂತಪುರದ ಮಾರುಕಟ್ಟೆಯ ಅಧ್ಯಕ್ಷರಾದರು. 
ಆಲೂಗಡ್ಡೆಯ ವ್ಯಾಪಾರದಲ್ಲಿ ಅಗ್ರಗಣ್ಯರಾಗಿ “ಪೊಟಾಟೋ 
ಕಿಂಗ್‌” ಅಂತ ಅನ್ನಿಸಿಕೊಂಡರು. 
ಬಾಲ್ಯದಲ್ಲಿ ಅವರು ಬೆಂಗಳೂರು ಹೈಸ್ಕೂಲಿನಲ್ಲಿ 


ಲಯನ್‌ ಎನ್‌.ಆರ್‌. ಚಂದನ್‌ ಅವರಿಗೆ ನುಡಿ ನಮನ 


ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


ಎಸ್‌.ಎಸ್‌.ಎಲ್‌.ಸಿ... ಆದ ನಂತರ ಕುಲಕಸುಬು ವ್ಯಾಪಾರ 
ಆರಂಭಿಸಿದರು. ಪ್ರಾರಂಭದಲ್ಲಿ ಬಂಧು ಬಳಗ ಅವರನ್ನು 
ಕೈಹಿಡಿಯಲಿಲ್ಲ. ಆದರೆ ಅವರು ಶ್ರೀಮಂತರಾದಾಗ ಎಲ್ಲರೂ ಅವರನ್ನು 
ಕೊಂಡಾಡಲು ಧಾವಿಸಿದರು. ಸಮಾಜಕ್ಕೆ ತಾನು ಸಲ್ಲಿಸಬೇಕಾದ 
ಸೇವೆಯನ್ನು ನಿರ್ವಂಚನೆಯಿಂದ ಸಲ್ಲಿಸಿದ್ದಾರೆ. ಅವರ ನಿಸ್ವಾರ್ಥ 
ಸೇವೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ರಾಜೋತ್ಸವದಲ್ಲಿ ಸನ್ಮಾನಿಸಿ 
ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಮಾಜ ಸೇವಾ ಧುರೀಣರೆಂದು 
ಪರಿಗಣಿಸಿದೆ. 

“ಪರೋಪಕಾರಾಯಮಿದಂ ಶರೀರಂ' ಎನ್ನುವಂತೆ ಅವರ 
ಆರೋಗ್ಯ ಕೊನೆ ಕೊನೆಯಲ್ಲಿ ಹದಗೆಟ್ಟಿದ್ದರೂ ಸೇವಾಕಾರ್ಯ ಪ್ರಜ್ಞೆ 
ಅವರಲ್ಲಿ. ಆ ಬಗ್ಗೆ ಹೆಚ್ಚು ಗಮನಿಸದೆ ತಮ್ಮನ್ನು ತೊಡಗಿಸಿಕೊಂಡರು. 
ಎನ್ನುವ ಅಪವಾದವನ್ನು ಹೊತ್ತುಕೊಂಡು ಆ ಬಗ್ಗೆ ನಿರ್ಲಕ್ಷ್ಯ ತಾಳಿ, 
ಸೇವೆ ಸಲ್ಲಿಸಿರುವುದು ಅತ್ಯಾಶ್ಚರ್ಯಕರವಾದದ್ದು. ಸಂಘದ ಸಮಿತಿ 
ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಹಾಜರಾಗುತ್ತಿದ್ದರು. ಸದಸ್ಯರೆಲ್ಲರ 
ಅಭಿಮಾನಕ್ಕೆ ಪಾತ್ರರಾದರು. ಅವರ ಜ್ಞಾಪಕಕ್ಕೆ ಸಂಘದ 
ಸಾಂಸ್ಕೃತಿಕ ಭವನವು ಕುರುಹಾಗಿ ನಿಂತಿದೆ. ಭೌತಿಕವಾಗಿ 
ಇಲ್ಲವಾದರೂ ಅವರಿಗೆ ಆತ್ಮ ಸಂತೃಪ್ತಿಯನ್ನು ಭಗವಂತ 
ನೀಡಿದ್ದಾನೆ. ಅವರ ನೆನೆಪಿಗಾಗಿ ನನ್ನ ಈ ನುಡಿ ನಮನ 
ಸಲ್ಲಿಸಿದ್ದೇನೆ. 

-ಶ್ರೀವತ್ನ 
ಮಾಜಿ ಅಧ್ಯಕ್ಷರು 


ಬಹುಮುಖ ಸಮಾಜಸೇವಾ ಧುರೀಣ ಎನ್‌.ಆರ್‌. ಚಂದ್ರನ್‌ 


ರಾಜ್ಯದ ನೂರಾರು ಕೃಷಿ ಮಾರುಕಟ್ಟೆ ನಿಯಂತ್ರಿತ ಮಂಡಳಿ 
(ಎ.ಪಿ.ಎಂ.ಸಿ)ಗಳಲ್ಲಿ ಬೆ೦ಗಳೂರಿನದು ವಿಶಿಷ್ಟವಾದುದು. ಅಲ್ಲಿರುವ 
ನೂರಾರು ವಾಣಿಜ್ಯೋದ್ಯಮಿಗಳಲ್ಲಿ ಆರ್ಯವೈಶ್ಯರ ಪಾತ್ರ ಪ್ರಾಬಲ್ಯ 
ಆ.ಆರ್ಯವೈಶ್ಯ ವಾಣಿಜ್ಯೋದ್ಯಮಿಗಳಲ್ಲಿ ಗಮನ ಸೆಳೆಯುವ ಹತ್ತಾರು 
ಜನರಿದ್ದಾರೆ. 

ರಾಜ್ಯಕ್ಕೆ ಚಿರಪರಿಚಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಬಿ.ಎಲ್‌.ಎಸ್‌. 
ಮೂರ್ತಿ "ಆನಿಯನ್‌ ಕಿಂಗ್‌' ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 
ಅವರ ಸಹಚರ ಹಾಗೂ ಅವರೊಂದಿಗೆ ಹತ್ತಾರು ಸಮಾಜಸೇವಾ 
' ಕಾರ್ಯಗಳಲ್ಲಿ ಕೈ ಜೋಡಿಸಿರುವ ಎನ್‌.ಆರ್‌. ಚಂದನ್‌ “ಪೋಟಾಟೊ 
: ಕಿಂಗ್‌' ಎಂಬ ಖ್ಯಾತಿಗೆ ಪಾತ್ರರಾದವರು. 

ಅದಿಷ್ಟೇ ಅವರ ಮಹತ್ವವಲ್ಲ. ಬಹುಮುಖ ಸಮಾಜ ಸೇವಕ 
ಎನ್‌.ಆರ್‌. ಚಂದನ್‌ "ಆಡು ಮುಟ್ಟದ ಸೊಪ್ಪಿಲ್ಲ' ಎನ್ನುವಂತೆ 
ಸಮಾಜಸೇವೆಯ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು 
ಒತ್ತಿ, ಒಂದೂವರೆ ದಶಕದ ಹಿಂದೆಯೇ ರಾಜ್ಯೋತ್ಸವ ಪ್ರಶಸ್ತಿಗೆ 
ಪಾತ್ರರಾಗಿದ್ದರು. 


ಎನ್‌.ಆರ್‌.ಸಿ.ಯವರ ಪ್ರಮುಖ ಗುಣ ಎಂದೂ ಪ್ರಚಾರಕ್ಕಾಗಿ 
ಕೆಲಸ ಮಾಡಿದವರಲ್ಲ. ದಾರ್ಶನಿಕರೊಬ್ಬರ ಮಾತಿನಂತೆ "ಸುದ್ದಿಗಾಗಿ 
ಸೇವೆ ಮಾಡಬೇಡ, ಸೇವೆಗಾಗಿ ಸುದ್ದಿ ಮಾಡು' ಎಂಬ ನುಡಿಗೆ 
ಅನ್ವರ್ಥ ಎನ್‌.ಆರ್‌. ಚ೦ದ್ರನ್‌. 

ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ... ಯಾವುದೇ ರಂಗದಲ್ಲೂ 
ತಾವು ಮಾಡುವ ಕೈಂಕರ್ಯದಿಂದ ಸೈ ಎನ್ನಿಸಿಕೊಳ್ಳುವ ಇವರ 
ನಡೆನುಡಿ ಸರಳ ಹಾಗೂ ಅನುಕರಣೀಯ, 68ರ ಹರಯದಲ್ಲೂ 
ಎಂದೂ ಸುಮ್ಮನೆ ಕೂತವರಲ್ಲ. 

ವಿವಿಧ ಸಂಸ್ಥೆಗಳಲ್ಲಿ, ವಿವಿಧ ಹುದ್ದೆಗಳಲ್ಲಿ ಕಾರ್ಯ 
ನಿರ್ವಹಿಸುವಿಕೆಯಷ್ಟೇ ಇವರ ಪಾತ್ರವಲ್ಲ. ಆ ಸಂಸ್ಥೆಗಳ ಸುಗಮ 
ಕಾರ್ಯನಿರ್ವಹಣೆಗೆ ತಮ್ಮ ಉದಾರ ದೇಣಿಗೆಯನ್ನು ನೀಡಿ 
ಗೌರವಕ್ಕೂ ಪಾತ್ರರಾಗಿದ್ದಾರೆ. 

ಬೆಂಗಳೂರಿನ "ಉದಯಭಾನು ಕಲಾಸಂಘ' ಸಾಂಸ್ಕೃತಿಕ ಹಾಗೂ 
ಸಾಹಿತ್ಯಕ ಕ್ಷೇತ್ರದಲ್ಲಿ ಮಹತ್ವದ ದಾಖಲೆಗಳನ್ನು ಸೃಷ್ಟಿಸಿ ವಿಶಿಷ್ಟ 
ಸ್ಥಾನವನ್ನು ಗಳಿಸಿದೆ. ವಾಣಿಜ್ಯೋದ್ಯಮಿ ಎನ್‌.ಆರ್‌. ಚಂದನ್‌ ಈ 


ಸಂಸ್ಥೆಯ ಅಧ್ಯಕ್ಷರು ಎಂದರೆ ಆಶ್ಚರ್ಯವಾಗಬಹುದು. ಅವರು 
ಕಲಾವಿದರೂ ಅಲ್ಲ, ಸಾಹಿತಿಯೂ ಅಲ್ಲ. ಆದರೆ ಅವರ ಹೃದಯ 
ವಂತಿಕೆಯನ್ನರಿತ ಅಲ್ಲಿಯ ನೂರಾರು ಅಭಿಮಾನಿಗಳು ಅವರ 
ನೇತೃತ್ವಕ್ಕೆ ಮಾನ್ಯತೆ ನೀಡಿರುವುದು ಗಮನಾರ್ಹ. 

ಬೆಂಗಳೂರಿನ "ಗೈನ್‌ ಮರ್ಚೆಂಟ್ಸ್‌ ಕೋ-ಆಪರೇಟಿವ್‌ ಬ್ಯಾಂಕ್‌' 
ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್‌ಗಳ ಸಾಲಿನಲ್ಲಿ ಅಗ್ರ ಶ್ರೇಣಿಯಲ್ಲಿದೆ. 
ವಾಣಿಜ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿರುವ ಈ ಬ್ಯಾಂಕ್‌ 
ಅನೇಕ ಸಾಧಕರ ನೇತೃತ್ವದಲ್ಲಿ ಕಾರ್ಯ ನಿರ್ವಹಿಸಿದೆ. ಈ ಬ್ಯಾಂಕಿನ 
ಅಧ್ಯಕ್ಷರಾಗಿಯೂ ಎನ್‌.ಆರ್‌. ಚ೦ದ್ರನ್‌ ನೀಡಿರುವ ಕೊಡುಗೆ 
ಅತ್ಯಮೂಲ್ಯ ಹಾಗೂ ಗಣನೀಯವಾದುದು. 

ರಾಜ್ಯಕ್ಕಷ್ಟೇ ಅಲ್ಲ ರಾಷ್ಟ್ರದಲ್ಲೇ ಮಾದರಿ ಎನಿಸಿರುವ 
“ಬೆ೦ಗಳೂರು ವೆಸ್ಟ್‌ ಲಯನ್ಸ್‌ ಐ ಹಾಸ್ಟಿಟಲ್‌' 
ಬೆಂಗಳೂರು ವೆಸ್ಟ್‌ ಲಯನ್ಸ್‌ ಕ್ಷಬ್‌ನ : ಅತ್ಯಮೂಲ್ಯ 
ಕೊಡುಗೆ. ಸಹಸ್ರಾರು ಅಂಧರ ಪಾಲಿಗೆ ಆಶಾಜ್ಯೋತಿಯ 
ಕಿರಣಗಳನ್ನು ಪಸರಿಸಿರುವ ಈ ಆಸ್ಪತ್ರೆಯ ಹುಟ್ಟಿಗೆ 
ಕಾರಣವಾದದು ಈ ಕ್ಷಬ್ಬಿಗೆ ಎನ್‌.ಆರ್‌. ಚಂದ್ರನ್‌ 
83-84ರಲ್ಲೆ ಅಧ್ಯಕ್ಷರಾಗಿದ್ದ ಕಾಲದ ಅವರ ಕನಸು. 


ಈ ಆಸ್ಪತ್ರೆಯ ಆನುವಂಶಿಕ ಟ್ರಸ್ತಿಗಳಾಗಿರುವ ಇವರು ಆಸ್ಪತ್ರೆಯ 
ಕಣ್ಣಾಗಿರುವ ಬಿ.ಎಲ್‌.ಎಸ್‌. ಅವರು ತೋರಿದ ಹಾದಿಯಲ್ಲಿ 
ನಡೆದವರು. ಎನ್‌.ಆರ್‌. ಚಂದ್ರನ್‌ ಈ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ 
ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿದ್ದರು. 

ಅಶಕ್ತ ವೃದ್ಧರ ಪಾಲಿಗೆ ಊರುಗೋಲಾಗಿ ನೆಮ್ಮದಿಯ 
ಪರಿಸರವನ್ನು ಸೃಷ್ಟಿಸಿರುವ ಬೆ೦ಗಳೂರಿನ ಅಶಕ್ತ ಪೋಷಕ ಸಭಾಗೆ 
ಸುಮಾರು 5 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಹಾಗೂ "ಜೀವನ 
ಸಂಧ್ಯಾ'ದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರ ಮನದಲ್ಲಿ 
ತೃಪ್ತಿಯ ಭಾವ ಎದ್ದು ಕಾಣುತ್ತಿತ್ತು “ಹಣ ಗಳಿಸುವಿಕೆಯೊಂದೇ 
ಜೀವನದ ಮಾರ್ಗವಲ್ಲ, ಹಣ ಗಳಿಸುವಿಕೆಗೆ ನೆರವಾಗುವವರು ಸಹ 
ನೆಮ್ಮದಿಯಿಂದ ಜೀವಿಸಬೇಕು” ಎಂಬ ಮನೋಭಾವವುಳ್ಳ ಎನ್‌.ಆರ್‌. 
ಚಂದ್ರನ್‌ “ಅಶ್ವಿನಿ ಉಚಿತ ಚಿಕಿತ್ಸಾಲಯ'ದ ಸ್ಥಾಪನೆಯಲ್ಲಿ ಪ್ರಮುಖ 
ಪಾತ್ರ ವಹಿಸಿದವರು. 

ಎ.ಪಿ.ಎಂ.ಸಿ. ಯಾರ್ಡ್‌ನಲ್ಲಿ ಕೂಲಿಕೆಲಸ ಮಾಡುವ ನೂರಾರು 
ಜನರ ಪಾಲಿಗೆ “ಅಶ್ವಿನಿ ಉಚಿತ ಚಿಕಿತ್ಸಾಲಯ' ಸಂಜೀವಿನಿಯಾಗಿ 
ಕಾರ್ಯನಿರ್ವಹಿಸುತ್ತಿರುವುದು ಸ್ತುತ್ಯಾರ್ಹ. 

ಹಂತಹಂತವಾಗಿ ಬೆಳೆದು ಹೆಮ್ಮರವಾಗಿರುವ “ವಾಸವಿ 
ಎದ್ಯಾನಿಕೇತನ್‌' ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ. 
ಹೊಸ ಹೊಸ ಆಯಾಮಗಳನ್ನು ಸೃಷ್ಟಿಸಿಕೊಂಡಿರುವ ವಾಸವಿ 
ವಿದ್ಯಾನಿಕೇತನ್‌ ದಾಪುಗಾಲನ್ನಿಟ್ಟು ಎಂ.ಬಿ.ಎ. ತರಗತಿಗಳನ್ನು 
ಆರಂಭಿಸಿದೆ. ಈ ಸಂಸ್ಥೆಯ ಆಧುನಿಕತ್ಸದ ರೂವಾರಿ ಬಿ.ಎಲ್‌.ಎಸ್‌. 
ಅವರೊಂದಿಗೆ ಕೈ ಜೋಡಿಸಿರುವ ಹಲವರಲ್ಲಿ ಪ್ರಮುಖರಾದ 
ಎನ್‌.ಆರ್‌. ಚಂದನ್‌ ಉಪಾಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. 


ಧಾರ್ಮಿಕ ಆಚರಣೆಗಳಲ್ಲಿ ಅಪಾರ ಶ್ರದ್ದೆಯುಳ್ಳಿ ಇವರು "ವಾಸವಿ 
ವೇದ ನಿಧಿ'ಯ ಉಪಾಧ್ಯಕ್ಷರಾಗಿ, ಕ್ರೀಡಾ ಕ್ಷೇತ್ರದಲ್ಲೂ ವಿಶಿಷ್ಟ ಒಲವುಳ್ಳ 
ಇವರು ಕರ್ನಾಟಕ ರಾಜ್ಯ ಖೋ ಖೋ ಅಸೋಸಿಯೇಷನ್‌ನ 
ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. 


ಧಾರ್ಮಿಕ ಭಾವನೆಗಳಿಗೂ ನೀಡುವಂತಹ ಮಹತ್ವವನ್ನು 
ಸಾಂಸ್ಕೃತಿಕ ಪರಂಪರೆಗೂ ನೀಡುತ್ತಿರುವ ಆರ್ಯವೈಶ್ಯ ಜನತೆಯ 
ಗಮನ ಸೆಳೆದಿರುವ ಚಾಮರಾಜಪೇಟೆಯ "ಶ್ರೀ ವಾಸವಿ ಸೇವಾ 
ಸಮಿತಿ ಛಾರಿಟಬಲ್‌ ಟಸಿನ' ಉಪಾಧ್ಯಕ್ಷರಾಗಿ ಕಾರ್ಯ 
ನಿರ್ವಹಿಸಿದ್ದಾರೆ. 


ರಾಜ್ಯದ ಆರ್ಯವೈಶ್ಯ ಜನತೆಯ ಅಭಿವೃದ್ಧಿಗಾಗಿ 
ಕಂಕಣಬದ್ಧವಾಗಿರುವ ಕರ್ನಾಟಕ ಆರ್ಯವೈದ್ಯ 
ಛಾರಿಟಬಲ್‌ ಟ್ರಸ್ಟ್‌ "ಸನ್ಮಾನ್‌'ನ೦ತಹ ವಿಶಿಷ್ಟ ಯೋಜನೆ 
ಗಳನ್ನು ಕೈಗೊಂಡಿದೆ. ಆ ಸಂಸ್ಥೆಯ ಉಪಾಧ್ಯಕ್ಷರಾಗಿ 
ಕಾರ್ಯನಿರ್ವಹಿಸುತ್ತಿದ್ದ ಎನ್‌. ಆರ್‌. ಚಂದ್ರನ್‌ 
ಬೆಂಗಳೂರು ಗಾಯನ ಸಮಾಜದ ಪೋಷಕರಾಗಿಯೂ 


ಎನ್‌.ಆರ್‌. ಚಂದ್ರನ್‌ ಎ೦ದೂ ಪ್ರಶಸ್ತಿಗಳ ಬೆನ್ನು ಹತ್ತಿದವರಲ್ಲ. 
ತಮ್ಮ ಕಾರ್ಯಕ್ಷೇತ್ರದ ಬಾಹುಳ್ಯಕ್ಕೆ ಸಂದ ಪ್ರಶಸ್ತಿಗಳನ್ನು ನಮವಾಗಿಯೇ 
ಸ್ವೀಕರಿಸಿರುವ ಇವರು ಎಂದೂ ವಿವಾದಗಳನ್ನು ಸೃಷ್ಟಿಸಿದವರಲ್ಲ. 
ತಾವಾಯಿತು ತಮ್ಮ ಕಾರ್ಯವಾಯಿತು ಎಂದುಕೊಂಡು ಎಂದೂ 
ಮೂಲೆಯಲ್ಲಿ ಕೂತವರಲ್ಲ. ಸದಾ ಕಾರ್ಯಶೀಲರಾಗಿರುತ್ತಿದ್ದರು. 
ತಮ್ಮ ಸಂಪಾದನೆಯ ಹಣದಲ್ಲಿ ಒಂದು ಭಾಗವಾದರೂ ಸಾರ್ಥಕ 


ರೀತಿಯಲ್ಲಿ ವಿನಿಯೋಗವಾಗ ಬೇಕೆಂಬ ಮಹದಾಸೆ ಉಳ್ಳವರಾಗಿದ್ದರು. ' 


ಈ ಮನೋಭಾವದ ಹಿನ್ನೆಲೆಯಲ್ಲಿ ಎನ್‌.ಆರ್‌. ಚ೦ದ್ರನ್‌ ಅವರಿಗೆ 
ಸ೦ದಿರುವ ಅನೇಕ ಪ್ರಶಸ್ತಿಗಳಲ್ಲಿ 1988ರಲ್ಲಿ ಸಂದಿರುವ ರಾಜ್ಯೋತ್ಸವ 
ಪ್ರಶಸ್ತಿ ಮೇರು ಸದೃಶವಾದುದು. 


ಅಭಿನಂದನೀಯ ನಡೆ ನುಡಿಗಳ ಮೂಲಕ ಹೃನ್ಮನಗಳನ್ನು 
ಸೆಳೆದಿರುವ ಎನ್‌.ಆರ್‌. ಚಂದ್ರನ್‌ ಅವರ ಪಾತ್ರ ಸಮಾಜಸೇವೆಯಲ್ಲಿ 
ಬಹುಮುಖಿ. ಇಂತಹ ವ್ಯಕ್ತಿ ನೂರ್ಕಾಲ ಜೀವಿಸಬೇಕಿತ್ತು. ಇತ್ತೀಚಿನ 
ವರ್ಷಗಳಲ್ಲಿ ಅನಾರೋಗ್ಯದಿಂದ ಬಳಲಿದ ಎನ್‌.ಆರ್‌. ಚಂದ್ರನ್‌ 
ಆರೋಗ್ಯಪೂರ್ಣವಾಗಿದ್ದರು. ಅದು ಅವರಲ್ಲಿರುವ ಅದಮ್ಯ ಚೇತನಕ್ಕೆ 
ಸಾಕ್ಷಿ. ಇತ್ತೀಚೆಗೆ ಇದ್ದಕ್ಕಿದ್ದಂತೆ ನಮ್ಮನ್ನಗಲಿದುದು ನಮಗೆಲ್ಲಾ 
ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮವಾದರೂ ನೂರು ಕಾಲ 
ಚಿರಶಾ೦ತಿಯಲ್ಲಿ ಕಳೆಯುವಂತಾಗಲಿ ಎಂದು, ಅವರಂತೆ ನಾವೂ 
ಬದುಕುವ ಮೂಲಕ ಆಶಿಸೋಣ. 


-ಅಂಜನ್‌ 


(ವೈಶ್ಯಪ್ರಭ, ಡಿಸೆಂಬರ್‌ 16, 2004ರ ಸಂಚಿಕೆಯಲ್ಲಿ ಪ್ರಕಟವಾಗಿದ್ದ 
ಲೇಖನದ ಪರಿಷ್ಕೃತ ರೂಪ.) 


ತಮ್ಮ ಆಸಕ್ತಿಯ ಮಜಲುಗಳನ್ನು ವಿಸ್ತರಿಸಿಕೊಂಡಿದ್ದರು. || 


| 
| 
| 


1 (| 
meee ಯಲ್ರಿಲ್‌ -ಡಿಸೆ೦ಬರ್‌ 2೦೦% 
ಉದಯ ಸೌರಭ SSS. 8 P 


OE 0ರ 


ಎನ್‌. ಆರ್‌. ಚ೦ದ್ರನ್‌ ತಮ್ಮ ಆತ್ಮೀಯ ವಲಯದಲ್ಲಿ 
ಸಹಕಾರಿಗಳನ್ನು ಪ್ರೀತಿಯಿಂದ ಗೆದ್ದು ನಿಸ್ವಾರ್ಥ ನಾಯಕರಾದವರು. 
‘NRC’ ಓದೇ ಪರಿಚಿತರು. ಬದುಕಿನ” ಬಹುಮುಖೀ ಅನುಭವ 
ಗಳನ್ನು ಕಂಡು ಅನುಭವಿಸಿದ ಅನುಭವಿ. ವಯಸಿನೊಂದಿಗೆ 
ಮಾಗುತ್ತಾ ಪಕ್ಷವಾಗುತ್ತಾ ಸಂಘದ ಎಲ್ಲಾ ಒಡನಾಡಿಗಳನ್ನು 
ಸಹಕಾರಿಗಳನ್ನು "ಪ್ರೀತಿಯಿಂದ ಗೆದ್ದು ನಿಸ್ವಾರ್ಥ ನಾಯಕರಾದವರು. 
NRC ಧನು ಸಂಘದ ಅಧ್ಯಕ್ಷರಾದ ಘಳಿಗೆ ನನ್ನ ಪಾಲಿಗೆ ಎಶಿಷ್ಟ 
ನಾನು ಸಂಘದ ತರಗತಿಗಳ ಫಲಾನುಭವಿಯಾಗಿ ಆ ಆಗಷ್ಟೆ ಸಂಘದ 
ಸಾಮೀಪ್ಯ ಪಡೆದವನು. ಅಧ್ಯಕ್ಷರಾಗಿದ್ದ ಶ್ರೀವತ್ಸ ಅವರು NRC 
| ಅವರನ್ನು ಅಧ್ಯಕ್ಷರನ್ನಾಗಿಸಿ - ಜದ 'ಕರ್ಣಧಾರತ್ತ ವಹಿಸಿದ್ದರು. 
ಸಂಘಕ್ಕೆ &ಿಗ pe ದಶಕಗಳ ಸಾಧನೆಯ ಇತಿಹಾಸದ 
|: ಹಿನ್ನೆಲೆ. ಸಾಹಿತ್ಯ, ನಾಟಕ, ಸಂಗೀತ, ಪೌರಸೌಲಭ್ಯಗಳು, 
ಶಿಕ್ಷಣ ವಿಭಾಗದಲ್ಲಿ ಎಸ್‌.ಎಸ್‌.ಎಲ್‌.ಸಿ. ವಿದ್ಯಾರ್ಥಿಗಳಿಗೆ 
ಉಚಿತ ತರಗತಿ, ನಾಗರಿಕ ಆರೋಗ್ಯ ಶಿಬಿರಗಳು ಸಂಘದ 
ಕಾರ್ಯಕ್ಷೇತ್ರ. 


ಶ್ರೀ ಚ೦ದ್ರನ್‌ ಅವರು ಬೆ೦ಗಳೂರು ಪಶ್ಚಿಮ 
ಲಯನ್ಸ್‌ ಕ್ಷಬ್‌ ಸದಸ್ಯರು, ಹಾಗಾಗಿ ಅವರು ಲಯನ್‌ 
ಎನ್‌. ಆರ್‌ ಚಂದ್ರನ್‌ ಎಂದೇ ಪರಿಚಿತರು. ಅದು 
NRC ಅವರಿಗೆ ಅನ್ವರ್ಥಕವೂ ಹೌದು “ THE REAL LION 
HEARTED MAN”. 
ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯ. ಅಶಕ್ತ ಪೋಷಕ ಸಭಾ, ಜೀವನ 
ಸಂಧ್ಯಾದಂತಹ ಸಂಸ್ಥೆಗಳ ಮೂಲಕ ವಯೋವೃದ್ಧರಿಗೆ, ಅನಾಥರಿಗೆ 
ನೆಲೆ ಒದಗಿಸುವ ಕಾರ್ಯದಲ್ಲಿ ತೊಡಗಿದ್ದರು. ವಾಸವಿ 
ಎದ್ಯಾನಿಕೇತನದ ಅಧ್ಯಕ್ಷರಾಗಿ, ಗೈನ್‌ ಮರ್ಚೆಂಟ್ಸ್‌ ಕೋ-ಆಪರೇಟಿವ್‌ 
ಬ್ಯಾಂಕ್‌ನ ಅಧ್ಯಕ್ಷರಾಗಿ, ಮಂಡಲಿ ನಿರ್ದೇಶಕರಾಗಿ, ಸಂಸ್ಥೆಗಳ 
ಬೆಳವಣಿಗೆಗೆ ಕಾರಣರಾದುದು ಅವರ ಜನಪ್ರಿಯತೆಗೆ ಸಾಕ್ಷಿ. FKCCI 
ನಿರ್ದೇಶಕರಾಗಿ ಬಹಳ ಕ್ರಿಯಾಶೀಲರಾಗಿದ್ದರು, INSTITUTE 
OF SPEECH & HEARING ನಲ್ಲಿ ಸಕ್ರಿಯ ಪಾತ್ರವಹಿಸಿದ್ದರು. 


LION HEARTED MAN - NRC 


ಬೆಂಗಳೂರಿನ ನೂರಕ್ಕೂ ಹೆಚ್ಚು 


ಪ್ರಮುಖವಾಗಿ 1987ರಿಂದ 2009ರ ವರೆಗೆ 22 ವರ್ಷಗಳ 
ಅವಧಿಯಲ್ಲಿ ಸಂಘದ ಅಧ್ಯಕ್ಷ ಕರಾಗಿ ಬೆಳೆಸಿದ ಹರವು ಮತ್ತು ವ್ಯಾಪ್ತಿ 
ಅಪಾರ. ಸಂಘದ ನ ಡಾಗಿ ಸಂಘದ ರಜತ ಮಹೋತ್ಸವ, 
40ನೆಯ ವಾರ್ಷಿಕೋತ್ಸವ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ, 
'ಬೆ೦ಗಳೂರು ದರ್ಶನ' ಸಂಪುಟಗಳ ಪ್ರಕಟಣೆ, ಸಾಂಸ್ಕೃ ತಿಕ ವ 
ನಿರ್ಮಾಣ, ರಾಜ್ಯೋತ್ಸವ ಪುರಸ್ವಾರ ಇವೆಲ್ಲವನ್ನು ಸಾಧಿಸುವವರನ್ನು 
ಸಂಘಟಿಸಿ ಪ್ರೇರಣಾ 'ಶಕ್ತಿಯಾದರು. 


ವ್ಯಕ್ತಿಯಾಗಿ ಚಂದನ್‌ ಅವರು ಸಜ್ಜನರು. ಯಾವುದೇ 
ಅವೇಳೆಯಲ್ಲಿಯಾದರೂ ಸರಿ, ಅವರ ಮನೆಗೆ ಬೇಟಿ ನೀಡಿದಾಗಲೆಲ್ಲ 
ಮನಃಪೂರ್ವಕವಾಗಿ ಉಪಚರಿಸಿ, ಮನಬಿಚ್ಚಿ ಮಾತನಾಡುತ್ತಿದ್ದರು. 
ಅವರ ಧರ್ಮಪತ್ನಿ ಶ್ರೀ ಧನಲಕ್ಷ್ಮಿ ಅವರು ಚಾದನ್‌ 
ಅವರ ಸಮಸ್ತ ಸೇವಾ ಕಾರ್ಯಗಳ ಧೀಶಕ್ತಿಯಾಗಿದ್ದರು. 
ಅವರ ಶ್ರೀಮತಿಯವರ ನಿಧನ ಚಂದ್ರನ್‌ ಅವರನ್ನು 
ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕ೦ಗೆಡಿಸಿತು. 
ಅಚ ಕುಟುಂಬದ ಆರೆ ೈಕೆಯಲ್ಲಿ ಎಂದಿನಂತೆ 
ಮುಂದುವರೆದರು. “ಮನುಷ್ಯ ಎಷ್ಟೇ ದೊಡ್ಡವನಾದರೂ 
ಕಷ್ಟದ ದಿನಗಳನ್ನು ಮರೆಯಬಾರದು, ಕಷ್ಟದಲ್ಲಿರುವವರಿಗೆ 
ಸಹಾಯ ಮಾಡುವುದು ನಮ್ಮ ಸಾಮಾಜಿಕ ಜವಾಬ್ದಾರಿ” ಎಂಬುದು 
ಅವರು ನಂಬಿ ನುಡಿದ ನಡೆದ ಹಾದಿ. ಅವರನ್ನರಸಿ ಬಂದ 
ಪ್ರಶಸ್ತಿಗಳನೇಕ. ಅವುಗಳಲ್ಲಿ ಪ್ರಮುಖವಾದುದು ಕರ್ನಾಟಕ ಸರ್ಕಾರ 
ಅವರಿಗೆ ನೀಡಿದ “ರಾಜ್ಯಪ್ರಶಸ್ತಿ”. ಆಜೀವನ ಪರ್ಯಂತ 
ಸಮಾಜದ ಒಳಿತು ಕೆಡಕುಗಳಿಗೆ ಸ್ಪಂದಿಸುತ್ತಾ ಬಾಳಿದರು. ಅವರ 
ಬದುಕಿನ ಹಾದಿಯಗುಂಟ ನಾವು ಜೊತೆಗೂಡಿ ನಡೆದ ಹಾದಿ 
ನಮಗೆಂದೆಂದೂ ಸ್ಫೂರ್ತಿಯ ಬೆಳಕಾಗಲಿ. 


ಕೆವಿ. ರಾಧಾಕೃಷ್ಣ 
ಸಂಘದ ಸಹಾಯಕ ಕಾರ್ಯದರ್ಶಿ 


ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


VASAVI VIDYANIKETHAN TRUST 


time for the development of the students. His 
sincerity, personal integrity, humility, courtesy, 
wisdom and charity had made him a person to whom 
every student, every staff would look upon as a role 
model. A complete human being would be synonym 
of Late N R Chandran. With all these characteristics, 
he was able to lead many social and charitable 
organizations, creating their history. 
ಬಿ.ಎಸ್‌. ಅರುಣ್‌ಕುಮಾರ್‌ 


ಮಹಾ ಪ್ರಧಾನ ಕಾರ್ಯದರ್ಶಿ 
ವಾಸವಿ ವಿದ್ಯಾನಿಕೇತನ ಟ್ರಸ್ಟ್‌ 


ಕ್ಕೆ “Dream What you want to dream; go where you 
| want 10 go; be what you want to be, because ೫೦೪ 
have only one life and chance to do all the things 
‘| you wantto do.” 
© As with every period of human history, great 
0 have shaped the world, leading and inspiring, 
| 10705178 and entertaining. Late N R Chandran left 
| his mark on the history of Vasavi Vidyanikethan, more 
| thanasaLeader of the team,as a person of inspiration 
‘| forourstudents. His life was dedicated for the service 
of society. But in particular he spent his most of the 


ಉದಯ ಸಿರ 3ಗಾಖಾ ಪಾಶಾ ಹಾಸು ಣಾಾಚಾವಾಪಾಣವಾಪತಾಗಾಾನಜಾ ಸಯ ಜತ () EERE EERSTE ಏಪ್ರಿಲ್‌ 
ತೈವಾರ್ಷಿಕ ಕ್ರಿಯಾಯೋಜಿತ ಕಾರ್ಯಕ್ರಮಗಳು - 2009 


೧೭-೦೫-೦೯ ಹೃದ್ರೋಗ, ಮಧುಮೇಹ ಮತ್ತು ನೇತ್ರ ತಪಾಸಣೆ ಹಾಗೂ ಪೊರೆ ಶಸ್ತ್ರ ಚಿಕಿತ್ಸಾ ಶಿಬಿರ 


ಸಂಘವು ಬೆ೦ಗಳೂರು ಪಶ್ಚಿಮ ಲಯನೆಸ್‌ ಕ್ಷಬ್‌ ಸಹಯೋಗದಲ್ಲಿ ಸಂಘದ ಸ ಸಾಂಸ್ಕೃ ತಿಕ 
ಭವನದಲ್ಲಿ ಉಚಿತ ಹೃದ್ರೋಗ, ಮಧುಮೇಹ ಮತ್ತು ನೇತ್ರ ತಪಾಸಣಾ ಹಾಗೂ ಪೊರೆ 
ಶಸ್ತ್ರ ಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು ಹೃದ್ರೋಗ. ಹಾಗೂ ಮಧುಮೇಹ ತಪಾಸಣಾ 

ಶಿಬಿರವನ್ನು ಟ್ರಿನಿಟಿ ಹೃದಯ ಪ್ರತಿಷ್ಠಾನ "ಿಸ್ಪತ್ರೆಯ ತಜ್ಞ ವೈದ್ಯರು ಮತ್ತು ನೇತ್ರ | 
ತಪಾಸಣೆ ಸಾ ಪೊರೆ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು Boru ಪಶ್ಚಿಮ ಲಯನ್‌ | 
ಕಣ್ಣಾಸ್ಪತ್ರೆಯ ವೈದ್ಯರು ನಡೆಸಿಕೊಟ್ಟರು. | 


ಬೆಂಗಳೂರು ವಿವಿ ಗೌರವ ಡಾಕ್ಟರೇಟ್‌ ಪುರಸ್ಕೃ ತರಾದ ಸುಪಸಿ ಸಿದ್ಧ ಗಾಯಕ 
ಡಾ|ಸಿ . ಅಶ್ವಥ್‌, ಹಿರಿಯ ಪಾಜಕ ಸೇವಾ ರೀಟ ಪದ್ಮಶ್ರೀ ಡಾ| ಬಿ ಎಲ್‌.ಎಸ್‌. 
ಮೂರ್ತಿ ಹಿರಿಯ ಗಾಂಧಿವಾದಿ ಡಾ ಎಚ್‌.ಎಸ್‌. ದೊರೆಸ್ವಾಮಿ ಮತ್ತು ಶಾಸನಭಾಷೆ- 
ಕ ಸಾಹಿತ್ಯ ಅಧ್ಯ ಯನದಲ್ಲಿ ಡಾಕ್ಟರೇಟ್‌ ಗಳಿಸಿರುವ ಸಂಘದ ಕಾರ್ಯಕಾರಿ ಸಮಿತಿ 

ಸದಸ್ಯರೂ, ಉದಯಸೌರಭ ಸಂಪಾದಕರೂ ಆದ ಪ್ರೊ| ನಾ.ಗೀತಾಚಾರ್ಯ ಅವರುಗಳನ್ನು 
ಅಭಿನಂದಿಸಲಾಯಿತು. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಶ್ರೀ ಅರವಿ೦ದ 
ಲಿಂಬಾವಳಿ, ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಶ್ರೀ ಡಿ.ಎಚ್‌. 
ಶಂಕರಮೂರ್ತಿ, ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಶ್ರೀ ಬಿ. ಜಿ. ನಂದಕುಮಾರ್‌ ಮತ್ತು ಹಿರಿಯ ಚಿ೦ತಕರಾದ ಶ್ರೀ ವಿ.ಎಸ್‌. 
ಕೃಷ್ಣಯ್ಯರ್‌ ಅವರು ಅಭಿನಂದಿತರಿಗೆ ಗೌರವಾರ್ಪಣೆ ಮಾಡಿ ಅಭಿನಂದನಾ ನುಡಿಗಳನ್ನಾಡಿದರು. 


ಅಭಿನಂದಿತರ ಪರವಾಗಿ ಭಾಷಣ ಮಾಡಿದ ಖ್ಯಾತ ಸುಗಮ ಸಂಗೀತಗಾರರಾದ ಡಾ|| ಸಿ.ಅಶ್ವಥ್‌ ಸಂಘದ ಸಾಂಸ್ಕೃತಿಕ ಮತ್ತು ವಿದ್ಯಾಕ್ಷೇತ್ರದಲ್ಲಿನ 
ಸಾಧನೆಗಳು ಅಪೂರ್ವ ಎಂದು ಬಣ್ಣಿಸಿದರು. (ಇತ್ತೀಚೆಗೆ ಸಿ. ಅಶ್ವತ್‌ ನಮ್ಮನ್ನಗಲಿದ್ದು, ಅವರ ಆತ್ಮಕ್ಕೆ ಉದಯಸೌರಭ ಚಿರಶಾಂತಿ 
ಕೋರುತದೆ.) 


೩. ೩೦-೦೫-೨೦೦೯ ದೇವಿಸ್ತುತಿ ಕಲಿಕೆ ತರಗತಿ ಉದ್ರಾಟನಾ ಸಮಾರಂಭ 


ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಡಾ॥ ಎಚ್‌.ಎಸ್‌. ದೊರೆಸ್ವಾಮಿ ಅವರು ದೇವಿಸ್ತುತಿ ಕಲಿಕೆ ತರಗತಿಗಳನ್ನು 
ಉದ್ಭಾಟಿಸಿದರು. ಸಂಘದ ಉಪಯುಕ್ತ ಕಾರ್ಯಕ್ರಮಗಳನ್ನು ಶ್ಲಾಘಿಸಿ, ಇನ್ನೂ ಇಂತಹ ಉತ್ತಮ ಕಾರ್ಯ ಜರುಗಲಿ ಎಂದು ಹಾರೈಸಿದರು. 


, 


೪. ೩೧-೦೫-೨೦೦೯ ಸೌಂದರ್ಯ ವರ್ಧನ ತರಬೇತಿ ಶಿಬಿರ 


ಸೌಂದರ್ಯ ತಜ್ಞೆ ಶ್ರೀಮತಿ ಶೀಲಾ ನಟರಾಜನ್‌ ಅವರು ಸಂಘದ ಮಹಿಳಾ ವಿಭಾಗದ ಸದಸ ರು ಮತ್ತು ಸಾರ್ವಜನಿಕರಿಗೆ ಉಚಿತ 


ಫೇಷಿಯಲ್‌, ಕೇಶ ವಿನ್ಯಾಸ ಮತ್ತು ಅಲಂಕಾರಗಳ ಬಗ್ಗೆ ತಿಳಿಸಿಕೊಟ್ಟರು. ಬಡಾವಣೆಯ ಮಸಿಸಿಯರು ಮತ್ತು ನಾಗರಿಕರು ಶಿಬಿರದ ' 
ಪ್ರಯೋಜನ ಪಡೆದರು. 


೫. ೧೨-೦೬-೨೦೦೯ ಸಂಘದ ೪೫ನೆಯ ಸಂಸ್ಥಾಪನಾ ದಿನಾಚರಣೆ ಹಾಗೂ 
ನಾಡಿನ ಪ್ರಾತಃಸ್ಮರಣೀಯ ಹಿರಿಯರ ಭಾವಚಿತ್ರ ಅನಾವರಣ ಸಮಾರಂಭ 


ನಾಡು-ನುಡಿಗೆ ಶ್ರಮಿಸಿದ ಹಿರಿಯರ ಭಾವಚಿತ್ರಗಳ ಮೂರನೆಯ ಕಂತಿನ ಸರಣಿಯ gm ಎಂ. ಅ ಭ್ಯ 4 
ಅನಾವರಣ ಮಾಡಲಾಯಿತು. ಭಾವಚಿತ್ರ ಅನಾವರಣ ಮಾಡಿ ಸಮಾರಂಭವನ್ನು ಭಕಿ 
ಉದ್ಭಾಟಿಸಿ ಮಾತನಾಡಿದ ಕನ್ನಡ ಮತ್ತು ಸಂಸ ತಿ ಇಲಾಖೆ lies ಪಾ ತ್‌ 


| 
| 


-ಡಿಸೆ೦ಬರ್‌ 2೦೦೨। 


ಶ್ರೀ ಜಯರಾಮರಾಜೇ ಅರಸ್‌ ಅವರು ಸಂಘದ ೪೫ ವರ್ಷಗಳ ರಜ 
ಸಾರ್ಥಕ ಸೇವೆಗೆ | ತಂದಿಸಿದನ್ನು ಸಂಘವು ನೂರ್ಕಾಲ ಮಹಾಶಕ್ತಿಯಾಗಿ ಗ 
ಸೊ ಅತಿಥಿಗಳಾದ ಕರ್ನಾಟಕ 
ಕ್ಷ ಶ್ರಿ - ಆರ್‌. ಸಂಧಾರೆಡಿ ೫ 
' ಅವರು ಸಂಘವು ಸರ್ವತೋಮುಖವಾಗಿ ಬೆಳೆಯಲಿ, ಶತಮಾನೋತವ | 
ದಾಟಲಿ, ಈ ಸಂಘದ ಹೆಸರು ಅಜರಾಮರವಾಗಿರಲಿ ಎಂದು 
ಹಾರೈಸಿದರು. 


೯. ೧೫-೦೮-೨೦೦೯ ಸ್ಥಾತಂತ್ರ್ಯ ದಿನಾಚರಣೆ - ಧ್ವಜಾರೋಹಣ 


ತ್‌ 


ಡೆ 
ಸಂಘದ ಆವರಣದಲ್ಲಿ ಮಾಜಿ ಲೋಕಸಭಾ ಸದಸ್ಯ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌ ಅವರು 


4 ಧ್ವಜಾರೋಹಣ ನೆರವೇರಿಸಿದರು ಸಂಘದ ಅಧ್ಯಕ್ಷ ಶ್ರೀ ಬಿ.ಕೃಷ್ಣ ಅವರು ಹಾಜರಿದರು. ನೆರೆದಿದ ಸದಸ್ತರು ಮತು ವಿದಾರ್ಥಿಗಳಿಗೆ ಸಿಹಿ 
' 3 ಬ ದ ಬಿ ೨ ಶಿ 
ವಿತರಿಸಲಾಯಿತು. 


೧೦. ೧೫-೦೮-೨೦೦೯ ಸ್ವಾತಂತ್ರ್ಯೋತ್ಸವ ಸಾಂಸ್ಕೃತಿಕ ಸಂಜೆ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಡಾ॥ ಆರ್‌. ಗೋಪಾಲಕೃಷ್ಣ ತಂಡದಿಂದ 
ದೇಶಭಕ್ತಿ ಗೀತೆ, ವೀಣಾ ಮರಡೂರು ಅವರಿಂದ ಹಿಂದೂಸ್ತಾನಿ ಸಂಗೀತ, ದೃಶ್ಯ ತಂಡದಿಂದ “ಸ್ವಪ್ನ ವಾಸವದತ್ತ” ನಾಟಕ, ಶ್ರೀ ಗುಂಡ್ಮಿ 
ರಘುರಾಮ ಅವರ “ಯಕ್ಷರಂಗ” ತಂಡದಿಂದ ಯಕ್ಷಗಾನ, ಬೆಂ.ಗ್ರಾ ಜಿಲ್ಲೆಯ ಶ್ರೀ ವೆಂಕಟಪ್ಪ ತಂಡದಿಂದ ಉರುಮೆ, ಮತ್ತು ಶಿವಮೊಗ್ಗ 
ಸ್ನೇಹಸಾಗರ ಮಹಿಳಾ ತಂಡದಿಂದ ಡೊಳ್ಳುಕುಣಿತ ಆಯೋಜಿಸಲಾಗಿತ್ತು. 


೧೧. ೨೩-೦೮-೨೦೦೯ ೪೫ನೆಯ ಶ್ರೀ ವಿದ್ಯಾಗಣಪತಿ ಮಹೋತ್ಸವ 
ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಪ್ರತಿ ವರ್ಷದಂತೆ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪಿಸಿ ಉತ್ಸವ ಆಚರಿಸಲಾಯಿತು. ಸಂಜೆ ವಿದ್ಯುತ್‌ 


© ~ 


ದೀಪಾಲಂಕೃತ ಹೂವಿನ ಪಲ್ಲಕ್ಕಿಯೊಂದಿಗೆ ಕೆಂಪೇಗೌಡನಗರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಯಡಿಯೂರು ಕೆರೆಯಲ್ಲಿ 
ವಿಸರ್ಜಿಸಲಾಯಿತು. 


೧೨. ೦೫-೦೯-೨೦೦೯ : ೨೦೦೯-೧೦ ನೆಯ ಸಾಲಿನ ಶಿಕ್ಷಣ ಕಾರ್ಯಕ್ರಮ ಉದ್ಭಾಟನಾ ಸಮಾರಂಭ 


ಶಿಕಕರ ದಿನಾಚರಣೆ ಸಂದರ್ಭದಲ್ಲಿ ಸವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀ ಎಂ.ಎನ್‌. ವೆಂಕಟಾಚಲಯ್ಯ ಅವರು ಶಿಕ್ಷಣ 

೦) ೧ ಸಸ 
ಕಾರ್ಯಕ್ರಮಗಳನ್ನು ಉದ್ರಾಟಿಸಿ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸತ್ಯು ಸಾಮಾ 
ಸಮನ್ವಯ ಸಾಧಿಸಿ ಕಾರ್ಯ ನಿರ್ವಹಿಸಬೇಕೆಂದು ಅಭಿಪ್ರಾಯ ಪಟ್ಟರು. ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಸ ಸ್ಮರ ಎಸ್‌. 
6 ನ್‌ 4 
ಕೃಷ್ಣೆಯ್ಯರ್‌ ಮುಂತಾದ ಗಣ್ಯರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಸಾಮಗಿಗಳನ್ನು ವಿತರಿಸಲಾಯಿತು 


ನ್ಯಾಯಮೂರ್ತಿ ಶ್ರೀ ಎಂ.ಎನ್‌. ವೆಂಕಟಾಚಲಯ್ಯ ಅವರಿಂದ 
ಉಚಿತ ಪಾಠದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ 


ಈ ಸ್ಯಾಯಮೂರ್ತಿ ಪ್ರೀ ಎಂ.ಎನ್‌. ವೆಂಕಟಾಚಲಯ್ಯ ಅವರಿಂದ 
ಜತ ಕಾರ್ಯಕ್ರಮ ಉದ್ಭಾಟನೆ 


ಏಪ್ರಿಲ್‌ -ಡಿಸೆ೦ಬರ್‌ 2೦೦೨ 


CUCL TOO [ಟೂ ಔಧ್‌ ERR 17 


೧೩. ೦೯-೦೯-೨೦೦೯ ಹೆಚ್‌೧ಎನ್‌೧ ಕುರಿತು ಜನ ಜಾಗೃತಿ ಶಿಬಿರ 


ಹೆಚ್‌೧ಎನ್‌೧ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಖ್ಯಾತ ಹೋಮಿಯೋಪತಿ 
ತಜ್ಞರಾದ ಡಾ| ಬಿ.ಟಿ.ರುದ್ರೇಶ್‌ ಅವರಿಂದ ಹೆಚ್‌೧ಎನ್‌೧ ಕುರಿತು ಜಾಗೃತಿ ಹಾಗೂ 
ಮುಂಜಾಗರೂಕತೆ ಬಗ್ಗೆ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಸುಮಾರು ೩೫೦ ನಾಗರಿಕರಿಗೆ 
ರೋಗ ನಿರೋಧಕ ಔಷಧಗಳನ್ನು ಉಚಿತವಾಗಿ ವಿತರಿಸಲಾಯಿತು, ಶಿಬಿರವನ್ನು ಶ್ರೀ ವಿ.ಎಸ್‌. 
ಕೃಷ್ಣಯ್ಯರ್‌ ಅವರು ಉದ್ರಾಟಿಸಿದರು. ಅಧ್ಯಕ್ಷ ಶ್ರೀ ಬಿ.ಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿದ್ದರು. 


೧೪. ೧೯-೦೯-೨೦೦೯ ಕಂಪ್ಯೂಟರ್‌ ಕಲಿಕೆ ತರಗತಿ ೨೦೦೯-೧೦ ಉದ್ಭಾಟನೆ 


ನಿರುದ್ಯೋಗಿ ಮಹಿಳೆಯರು ಮತ್ತು ಯುವಕರಿಗೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ 
ನ ಕಲಿಕೆ ತರಗತಿಯ ಮೊದಲ ತಂಡದ ಸಮಾರೋಪ ಸಮಾರಂಭದಲ್ಲಿ ಯಶಸ್ವಿ ಈ] 
ದ್ಯಾರ್ಥಿಗಳಿಗೆ ಪ್ರಮಾಣಪತ್ರವನ್ನು ದೂರದರ್ಶನ ಕೇಂದ್ರದ ಹಿರಿಯ ನಿರ್ದೇಶಕ ಸ | 
ಡಾ॥ ಮಹೇಶ ಜೋಷಿ ಅವರು ವಿತರಿಸಿದರು. ಯುವಜನರಿಗೆ ಕಂಪ್ಯೂಟರ್‌ ಕಲಿಸಿ 
ಸ್ವಾವಲಂಬಿಗಳನ್ನಾಗಿ ಮಾಡುವ ಈ ಶ್ರೇಷ್ಠ ಕಾರ್ಯಕ್ಕೆ ಅಭಿನಂದಿಸಿದರು. ಕೇಂದ್ರದ ಸಲಹೆಗಾರ | 
ಪ್ರೊ ಎಚ್‌.ಆರ್‌. ರಾಮಕೃಷ್ಣ ರಾವ್‌ ಅವರು ಎರಡನೆಯ ತಂಡದ ಉದ್ರಾಟನೆ ಮಾಡಿ ಶುಭ 
ಹಾರೈಸಿದರು. ಸಂಘದ ಅಧ್ಯಕ್ಷ ಶ್ರೀ ಬಿ. ಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿದ್ದರು. 


೧೫. ೨೮-೧೦-೨೦೦೯ ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ ಕಟ್ಟಡ ಶಿಲಾನ್ಯಾಸ ಸಮಾರಂಭ 


ಸಂಘದ ತ್ರೈವಾರ್ಷಿಕ ಯೋಜಿತ ಕಾರ್ಯಕ್ರಮದ ಅಂಗವಾಗಿ ನಾಡು-ನುಡಿ ಕ್ಷೇತ್ರದಲ್ಲಿ ಅಧ್ಯಯನಕ್ಕಾಗಿ ವೇದಿಕೆ ಒದಗಿಸುವ ಕೇಂದ್ರದ 
ಮಹತ್ವಾಕಾಂಕ್ಷಿ ಯೋಜನೆಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನಿವೃತ್ತ ನ್ಯಾಯಮೂರ್ತಿ 
ಶ್ರೀ ಎಂ.ರಾಮಾಜೋಯಿಸ್‌, ಮಾಜಿ ಸಚಿವ ಶ್ರೀ ಪಿ.ಜಿ.ಆರ್‌. ಸಿಂಧ್ಯ ಹಿರಿಯ ಸಾಹಿತಿಗಳಾದ ಪ್ರೊ| ಎಲ್‌.ಎಸ್‌. ಶೇಷಗಿರಿ ರಾವ್‌, 
ಶ್ರೀಮತಿ ಲೀಲಾದೇವಿ ಆರ್‌. ಪ್ರಸಾದ್‌, ಇತಿಹಾಸ ತಜ್ಞ ಡಾ॥ ಸೂರ್ಯನಾಥ ಕಾಮತ್‌, ನಗರಪಾಲಿಕೆ ಸದಸ್ಯ ಶ್ರೀ ಪಿ.ಎನ್‌. ಸದಾಶಿವ 
ಅವರುಗಳು ಹಾಜರಿದ್ದರು. ಸುತ್ತೂರು ಮಠಾಧೀಶರಾದ ಶ್ರೀ ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳು ಕೇಂದ್ರದ ಶಿಲಾನ್ಯಾಸ 
ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. 


ಎ 


೧೬. ೦೧-೧೧-೨೦೦೯ ಉಚಿತ ನೇತ್ರ ತಪಾಸಣೆ ಮತ್ತು ಆಧುನಿಕ ಶಸ್ತ್ರಚಿಕಿತ್ಸಾ ಮೂಲಕ "ಐಒಎಲ್‌” ಅಳವಡಿಕೆ ಶಿಬಿರ 


ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಭಗವಾನ್‌ ಮಹಾವೀರ ಜೈನ್‌ ಸಂಸ್ಥೆಯ ಸಹಯೋಗದಲ್ಲಿ ಸಂಘದಲ್ಲಿ ಸುಮಾರು ೧೬೮ 
ಜನರ ನೇತ್ರ ತಪಾಸಣೆ ಮಾಡಲಾಯಿಖೆ. ೬೮ ಜನರಿಗೆ ವೈದ್ಯರ ಶಿಫಾರಸ್ಸಿನಂತೆ ಕನ ಡಕಗಳನ್ನು ಉಚಿತವಾಗಿ ವಿತರಿಸಲಾಯಿತು. 
೧೨ ಜನರಿಗೆ ಕಣ್ಣಿನ ಪೊರೆ ಶಸ್ತ್ರ ಚಿಕಿತ್ಸೆ ನಡೆಸಲಾಯಿತು. ಶೇಷಾದಿಪುರ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ಡಾ| ವೂಢೇ ಪಿ. ಕೃಷ್ಣ ಅವರು 


ಎಲ್ಲರಿಗೂ ರಾಜ್ಯೋತ್ಸವದ ಶುಭ ಹಾರೈಸಿ ಸಂಘದ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರೆಯಲಿ ಎಂದು 
ಆಶಿಸಿದರು. 


ಉದಯ ಸೌರಭ ಮ 1 MEMES 
ಏಪ್ರಿಲ್‌ -ಡಿಸೆಂಬರ್‌ 2009 


೧೭. ೦೧-೧೧-೨೦೦೯ ಮಾನಸಿಕ ಸ್ಟೈರ್ಯ ಉದ್ದೀಪನ ಸಲಹೆ-ಸೂಚನೆ 


ಖ್ಯಾತ ಮಾನಸಿಕ ತಜ್ಞರಾದ ನಿಮ್ದಾನ್ಸ್‌ನ ಡಾ| ಸಿ.ಆರ್‌. ಚಂದ್ರಶೇಖರ್‌ ಅವರು ವಿದ್ಯಾರ್ಥಿಗಳು ಸಾಮಾ 
ಸ್ಟೈರ್ಯ. ನಿರ್ವಹಣೆ ಬಗ್ಗೆ. ಸಲಹೆ ನೀಡಿದರು. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ 
ಪಡೆದರು. 


ನ್ಯ ನಾಗರಿಕರಲ್ಲಿ ಮಾನಸಿಕ 
ಸಾರ್ವಜನಿಕರು ಶಿಬಿರದ ಉಪಯೋಗ 


೧೮. ರಸ ಪ್ರಶ್ನೆ ಸ್ಪರ್ಧೆ - ಎಂ.ವಿ.ಸೀ ಜನ್ಮ ಶತಮನೋತ್ತವ ಸ್ಮರಣೆ 


ನಾಡಿನ ಪ್ರಸಿದ್ಧ ಸಾಹಿತಿ-ವಿದ್ವಾಂಸರೂ ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ ಸಿಂಸ್ಥಾಪಕರೂ, ನಮ್ಮ ಬಡವಾಣೆಯ ಗಣ್ಯ ಸಾಹಿತಿಗಳು 
ಆಗಿದ್ದ ಪ್ರೊ| ಎಂ.ವಿ. ಸೀತಾರಾಮಯ್ಯನವರ ಜನ್ಮ ಶತಮಾನೋತ್ಸವ. ಸ್ಮರಣೆಯ ಅಂಗವಾಗಿ ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ 
ಸಹಯೋಗದಲ್ಲಿ ಶ್ರೀ ಶಂಕರ ಜಾಪಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ತ. ಓಜ. ಎಂ.ಎ.ಸೀ. ಮತ್ತು ಕನ್ನಡ ಸಾಹಿತ್ಯ ಕುರಿತಂತೆ 
ವಾ ದಕ್ಷಿಣ ವಿಭಾಗದ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ nk ಶ್ರೀಮತಿಯವರ ಮಾರ್ಗದರ್ಶನದಲ್ಲಿ ಐದು ದಿನಗಳವರೆಗೆ 
ರಸಪ್ರಶ್ನೆ ಕಾರ್ಯಕ್ರಮ ಸಂಘದ ಸ ಸಾಂಸ್ಕೃತಿಕ ಭವನದಲ್ಲಿ ಚಿತ್ರೀಕರಣವಾಯಿತು. ಸಂಘದ ಕಾರ್ಯದರ್ಶಿಗಳಾದ ಎಂ. ನರಸಿಂಹ, 
"ಭನ ಶ್ರೀ: ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ| ಪಿ.ವಿ. ನಾರಾಯಣ, ಕಾರ್ಯದರ್ಶಿಗಳಾದ ಎಸ್‌.ವಿ. ಶ್ರೀನಿವಾಸ ರಾವ್‌, 
ಡಾನಾ. ಗತರ ಅವರುಗಳು ವಿಜೇತ ತಂಡಗಳಿಗೆ ಪುಸ್ತಕ ಬಹುಮಾನ ವಿತರಣೆ ಮಾಡಿದರು. ಗಮಕಿ ಎಂ. ಆರ್‌. ಸತ್ಯನಾರಾಯಣ 
ಮುಂತಾದ ಗಣ್ಯರು ಈ ಸ್ಪರ್ಧೆಯ ಸಂಪನ್ಮೂಲ ವ್ಯಕ್ತಿಗಳಾಗಿ "ಭಾಗವಹಿಸಿದ್ದರು. 


೧೯. ೧೩-೧೧-೨೦೦೯ ಬೆಂಗಳೂರು ನಗರಜಿಲ್ಲಾ ಮಟ್ಟದ ಬಾಲ್‌ಬ್ಯಾಡ್ಮಿಂಟನ್‌ ಲೀಗ್‌ ಪಂದ್ಯಾವಳಿ ಮತ್ತು ಶಾಲಾ ಮಟ್ಟದ 
ಪಂದ್ಯಾ ವಳಿಗಳು 


ಬೆಂಗಳೂರು ನಗರ ಜಿಲ್ಲಾ ಬಾಲ್‌ಬ್ಯಾಡ್ಮಿಂಟನ್‌ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಉದಯಭಾನು ಆಟದ ಮೈದಾನದಲ್ಲಿ ಎರಡು 
ದಿನಗಳ ಕಾಲ ನಗರ ಜಿಲ್ಲಾ ಮಟ್ಟದ ಲೀಗ್‌ ಪಂದ್ಯಾವಳಿ ಮತ್ತು ಶಾಲಾಮಟ್ಟದ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. 


೨೦. ೧೩-೧೨-೨೦೦೯ ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ ಗಣ್ಯರ ಸಮಾಲೋಚನಾ ಸಭೆ 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಬಗ್ಗೆ ಪ್ರಾತ್ಯಕ್ಷಿಕೆ ಹಾಗೂ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು. ಸಂಘದ 
ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಹಿರಿಯ ಗಣ್ಯರು ಭಾಗವಹಿಸಿದ್ದರು. ಕೇಂದ್ರದ ಆಶಯಗಳ ಬಗ್ಗೆ ಪ್ರೊ| ಎಲ್‌.ಎಸ್‌. 
ಶೇಷಗಿರಿ ರಾವ್‌, ಪ್ರೊ। ಎಚ್‌.ಆರ್‌. ರಾಮಕೃಷ್ಣರಾವ್‌, ಶ್ರೀ ವಿ.ಎಸ್‌.ಕೃಷ್ಣಯ್ಯರ್‌, ಪ್ರೊ ಬಿ.ಎಸ್‌.ಪದ್ಮನಾಭ ಅವರುಗಳು ತಮ್ಮ ಅಮೂಲ್ಯ 
ಸಲಹೆ ಸೂಚನೆಗಳನ್ನು ನೀಡಿದರು. 


೨೧. ೧೯-೧೨-೨೦೦೯ ೩೪ನೇ ಅ.ನ.ಕೃ. ಸ್ಮಾರಕ ಬೆಂಗಳೂರು ವಿ.ವಿ. ಅಂತರ ಕಾಲೇಜು ಚರ್ಚಾಸ್ಪರ್ಧೆ 


' ಹಿರಿಯ ಸಾಹಿತಿ, ಕನ್ನಡ ಹೋರಾಟಗಾರ ಡಾ| ಅ.ನ.ಕೃಷ್ಣರಾಯರ ಸ್ಮಾರಕ ೩೪ನೆಯ ವರ್ಷದ ಅಂತರ ಕಾಲೇಜು ಚರ್ಚಾಸ್ಪರ್ಧೆಗಳನ್ನು 
ಆಯೋಜಿಸಲಾಗಿತ್ತು. ವಕ್ತತ್ಯವಿಕಸ ಸನ ಕೇ೦ದ್ರದ ನಿರ್ದೇಶಕರಾದ ಶ್ರೀ ಜಿ ಆರ್‌. ಸತ್ಯಮೂರ್ತಿ, ಮನೋವಿಜ್ಞಾನಿ ಶ್ರೀಮತಿ ಕಪಿಲಾ ಶ್ರೀಧರ್‌, 
ಬಿ.ಎಸ್‌.ಎಸ್‌. ಪ್ರಥಮದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಎಸ್‌. ಎ. ಶ್ರೀಕಂಠ ಅವರು ತೀರ್ಪುಗಾರರಾಗಿದ್ದರು. 
೧೦ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. 


ಪೌಢಶಾಲೆ ಸಾ ಪರ್ಯಾಯ ಕಾಲೇಜು ವಿಭಾಗದ ಪರ್ಯಾಯ 
ಪಾರಿತೋಷಕ ವಿತರಣೆ ಪಾರಿತೋಷಕ ವಿತರಣೆ 


ಸಂಘದ ಅಧ್ಯಕ್ಷರೊಂದಿಗೆ ಚರ್ಚಾಸ್ಪರ್ಧೆಯ ಅತಿಥಿಗಳು 


-ಡಿಸೆ೦ಬರ್‌ 2೦ 
ಚ ಲಲಫಲ್‌್‌್‌್‌ಲುಕ್‌ಲರನರ್ಮಹಸಖ ಸ ನಾ ಬಲ್ರೀಲ್‌ ಡಿಸೆಂ ೦೨ 


ಚರ್ಚೆಯ ವಿಷಯ: "ಆರ್ಥಿಕ ಹಿಂಜರಿತ ಕಪೋಲ ಕಲ್ಪಿತ ಕಥೆ' (ಸೂಚಕರು : ಡಾ| ವಿಜಯಾ) 


ಪ್ರಥಮ ಬಹುಮಾನ - ಕು। ರಮ್ಯಶ್ರೀ, ಎನ್‌.ಎಂ.ಕೆ.ಆರ್‌.ವಿ. ಕಾಲೇಜು, ಜಯನಗರ, ಬೆ೦ಗಳೂರು 
ದ್ವಿತೀಯ ಬಹುಮಾನ - ಚಿ॥ ಕೆ.ಎಂ.ಸಚಿನ್‌, ಶೇಷಾದ್ರಿಪುರ ಪದವಿ ಕಾಲೇಜು, ಶೇಷಾದ್ರಿಪುರಂ. 

ತೃತೀಯ ಬಹುಮಾನ - ಚಿ! ಮಂಜುನಾಥ, ಶೇಷಾದ್ರಿಪುರ ಕಾಲೇಜು, ಶೇಷಾದ್ರಿಪುರಂ. 

ಸಮಾಧಾನ ಬಹುಮಾನ - ಕು। ವಿ. ಪೂರ್ಣಿಮ, ಸರ್ಕಾರಿ ಪ.ಪೂ ಕಾಲೇಜು, ಅತ್ತಿಗುಪ್ಪೆ 

ಸಮಾಧಾನ ಬಹುಮಾನ - ಚಿ॥ ಶಶಿಕುಮಾರ, ವಿಜಯಾ ಪ.ಪೂ ಕಾಲೇಜು, ಜಯನಗರ 

ಪರ್ಯಾಯ ಪಾರಿತೋಷಕ ಶೇಷಾದ್ರಿಪುರ, ಕಾಲೇಜು ಸಚಿನ್‌ ಕೆ.ಎಂ. ಮತ್ತು ಮ೦ಜುನಾಥ ಇವರು ಪಡೆದರು. 


೨೨. ೧೯-೧೨-೨೦೦೯ ೨೦ನೇ ಶ್ರೀ ಆವತಿ ನಾಮಾರಾಮಯ್ಯ ಶೆಟ್ಟಿ - ಶ್ರೀಮತಿ ರಾಮಲಕ್ಷ್ಮಮ್ಮ ಸ್ಮಾರಕ 
ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾಸ್ಪರ್ಧೆ 

ಸಂಘದ ನಿಕಟಪೂರ್ವ ಅಧ್ಯಕ್ಷ ಶ್ರೀ. ಎನ್‌.ಆರ್‌. ಚಂದ್ರನ್‌ ಅವರು ತಮ್ಮ ತಂದೆ, ತಾಯಿ ಹಾಗೂ ದೇವನಹಳ್ಳಿ ಆವತಿ ಗ್ರಾಮದ 
ಹಿರಿಯ ಮುಖಂಡರೂ ಆಗಿದ್ದ ಶ್ರೀಯುತರ ಸ್ಮಾರಕವಾಗಿ ಸ್ಥಾಪಿಸಿರುವ ಈ ೨೦ನೇ ಚರ್ಚಾ ಸ್ಪರ್ಧೆಯಲ್ಲಿ ೧೨ ಶಾಲೆಗಳ ತಂಡಗಳು 
ಚರ್ಚಿಸಿದವು, ಪ್ರಭಾ ಕಾಲೇಜಿನ ಪ್ರಾಂಶುಪಾಲ ಪ್ರೊ। ಕೆ.ಎಸ್‌. ಮೂರ್ತಿ, ಬಸವನಗುಡಿ ಸರಕಾರಿ ಪ.ಪೂ.ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ 
ರೇವತೀದೇವಿ, ನಿವೃತ್ತ ಉಪನ್ಯಾಸಕಿ ಶ್ರೀಮತಿ ಕೆ.ಆರ್‌. ರಮಾಮಣಿ ಅವರು ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಚರ್ಚೆಯ ವಿಷಯ ಈ 


ಕೆಳಕಂಡವರು ವಿಜೇತರಾಗಿ ಬಹುಮಾನ ಪಡೆದರು. 
ಚರ್ಚಾವಿಷಯ: “ಪ್ರೌಢಶಾಲೆಯವರೆಗೆ ಮಾತೃಭಾಷೆಯಲ್ಲೆ ಶಿಕ್ಷಣ ಮಾಧ್ಯಮ ಇರಬೇಕು” ಸೂಚಕರು: ಡಾ। ಗೀತಾಚಾರ್ಯರವರು 
೧ನೇ ಬಹುಮಾನ ಕು। ರಮ್ಯಶ್ರೀ ಎಸ್‌., ವಿಮೆನ್ಸ್‌ ಪೀಸ್‌ ಲೀಗ್‌, ಶಂಕರಪುರ 


೨ನೇ ಬಹುಮಾನ ಕು। ಸಹನಾ, ನಿವೇದಿತಾ ಪ್ರೌಢಶಾಲೆ, ಗವಿಪುರ ವಿಸ್ತರಣ 

೩ನೇ ಬಹುಮಾನ ಕು॥ ಲಕ್ಷ್ಮಿದೇವಿ ಬಿ. ಸಂತ ತೆರೇಸಾ ಪ್ರೌಢಶಾಲೆ, ಚಾಮರಾಜಪೇಟೆ 

ಸಮಾಧಾನ ಕು| ವೇದಾ. ಎಂ. ಭಾರತಮಾತಾ ವಿದ್ಯಾಮಂದಿರ ಪೌಢಶಾಲೆ, ಹನುಮಂತನಗರ 
ಸಮಾಧಾನ ಕು। ವರ್ಷಿತಾ ಎಂ. ಭಾರತಮಾತಾ, ವಿದ್ಯಾಮಂದಿರ ಪೌಢಶಾಲೆ, ಹನುಮಂತನಗರ 
ಸಮಾಧಾನ ಕು॥ ಮಮ್ತಾಜ್‌ ಸರಕಾರಿ ಪ.ಪೂ ಕಾಲೇಜು, ಬಸವನಗುಡಿ 


ಪರ್ಯಾಯ ಪಾರಿತೋಷಕ ವಿಮೆನ್ಸ್‌ ಪೀಸ್‌ ಲೀಗ್‌ ಪ್ರೌಢಶಾಲೆಯ ಕು॥ ರಮ್ಯಶ್ರೀ ಎಸ್‌. ಮತ್ತು ಕು। ಶೋಭಾ ಎಸ್‌. ಪಡೆದರು. 


೨೩. ೧೯-೧೨-೨೦೦೯ ವಿಷ್ಟು ಸಹಸ್ರನಾಮ ಸ್ತೋತ್ರ ಕಂಠಪಾಠ ಸ್ಪರ್ಧೆ 
ಪ್ರಾಥಮಿಕ, ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಮಟ್ಟದಲ್ಲಿ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಮೂವತ್ತು ಶಾಲಾ 
ತಂಡಗಳು ವಿವಿಧ ವಿಭಾಗದಲ್ಲಿ ಭಾಗವಹಿಸಿದ್ದವು. 

ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ನ್ಯಾಷನಲ್‌ ಪ್ರಾಥಮಿಕ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳಾದ ಕು॥ ಸ್ವಾತಿಬಾಪಟ್‌, ಕು ದಿವ್ಯಶ್ರೀರಾವ್‌ 
ಕು॥ ವಿಜಯ ಪಾರಿತೋಷಕ ಗಳಿಸಿದರು. 


ಮಾಧ್ಯಮಿಕ ಶಾಲಾ ವಿಭಾಗದಲ್ಲಿ ವಾಸವಿ ವಿದ್ಯಾನಿಕೇತನ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳಾದ ಕು॥ ಎಲ್‌.ಲಕ್ಷ್ಮಿ ಕು॥ ಆರ್‌.ಮಧು ಮತ್ತು 
ಕು॥ ಸತ್ಯಶ್ರೀ. 
ಪ್ರೌಢಶಾಲಾ ವಿಭಾಗದಲ್ಲಿ ನಿವೇದಿತಾ ಶಾಲೆಯ ಕು॥ ರಂಜತಾ ಡಿ. ಕು॥ ಮಾನಸ ಎಸ್‌. ಮತ್ತು ಕು॥ ಪ್ರಿಯಾಂಕ ಬಹುಮಾನ ಗಳಿಸಿದರು. 


೨೪. ಸ್ಪರ್ಧೆಗಳ ಉದ್ಭಾಟನೆ ಮತ್ತು ಬಹುಮಾನ ವಿತರಣಾ ಸಮಾರಂಭ 


ಮೇಲ್ಕಂಡ ಸ್ಪರ್ಧೆಗಳನ್ನು ಉದ್ಭಾಟಿಸಿದ ಕನ್ನಡ ಯುವಜನ ಸಂಘದ ಅಧ್ಯಕ್ಷ ಶ್ರೀ ಜಗದೀಶ ರೆಡ್ಡಿ ಅವರು ನಾಡು-ನುಡಿಯ ಕೆಲಸ 
ಮಾಡುತ್ತಿರುವ ಸಂಘವನ್ನು ಶ್ಲಾಘಿಸಿದರು. ಮತ್ತೊಬ್ಬ ಅತಿಥಿ ಶ್ರೀ ರಾಮಣ್ಣ ಕೋಡಿಹೊಸಹಳ್ಳಿ ನಾಡು-ನುಡಿ ಕ್ಷೇತ್ರದಲ್ಲಿ ಸಂಘದ 
ರಚನಾತ್ಮಕ ಕಾರ್ಯಕ್ರಮಗಳ ನಿರ್ವಣಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹ 


ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಬಹುಮಾನ ವಿತರಿಸಿದ ಡಾ| ಪಿ.ವಿ. ನಾರಾಯಣ ಅವರು ಕನ್ನಡ ಬದುಕನ್ನು ಸುಂದರವಾಗಿ | 
ಕಟ್ಟಿಕೊಳ್ಳಲು ಯುವಕರು ಹಾಗೂ ಮಕ್ಕಳಿಗೆ ಸದವಕಾಶ ಒದಗಿಸಿರುವ ಉದಯಭಾನು ಕಲಾಸಂಘ ಸುತ್ತಮುತ್ತಲ ಪರಿಸರಕ್ಕೆ ಸ್ಪಂದಿಸುತ್ತಾ | 
ಅತ್ಯಂತ ಉಪಯುಕ್ತ ಕಾರ್ಯ ಮಾಡುತ್ತಿದೆ ಎಂದು ಸಂಘದ ಯಶಸ್ವಿಗೆ ಹಾರೈಸಿದರು. ಶ್ರೀ ಬಿ.ಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿದ್ದರು. | 
ಶ್ರೀ ಎಂ.ನರಸಿಂಹ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು, ಶ್ರೀ ಕೆ.ವಿ.ರಾಧಾಕೃಷ್ಣ ಸ್ವಾಗತಿಸಿದರು. 


ಉದಯ ಸೌರಭ 


| ಕವಿ, ಸಾಹಿತಿ, ವಿದ್ವಾಂಸ, ಸಂಘಟಕ ಎಂ.ವಿ. 
[೫ | ಸೀತಾರಾಮಯ್ಯನವರು ಕನ್ನಡ ಸಾರಸ್ವತ 
| ಲೋಕದ ಪ್ರಾತಃಸ್ಮರಣೀಯರು. ಆಚಾರ್ಯ 
ಬಿ.ಎಂ.ಶ್ರೀ ಅವರ ಗರಡಿಯಲ್ಲಿ ಪಳಗಿದ 
ಶಿಷ್ಠಶ್ರೇಷ್ಠರು. ಟಿ.ಎಸ್‌. ವೆಂಕಣ್ಣಯ್ಯ ಎ.ಆರ್‌.ಕೃ. 
x] ತೀ.ನಂ.ಶ್ರೀ, ಡಿ.ಎಲ್‌.ಎನ್‌, ಮುಂತಾದ 
ವಿದ್ವಾಂಸರ ಮಾರ್ಗ ದರ್ಶನದಲ್ಲಿ ಬೆಳೆದ ಗಣ್ಯ 
ವಿದ್ವಾಂಸರು, ಬಿ.ಎಂ.ಶ್ರೀ ಪ್ರತಿಷ್ಠಾನದ 
ಸಂಸ್ಥಾಪಕರು, ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ ಸೆಪ್ಟೆಂಬರ್‌ 9, 
1910-ಸಾಧಾರಣ ಸಂವತ್ಸರ ಭಾದ್ರಪದ ಶುದ್ಧ ಷಷ್ಠಿ ಯಂದು ಸಂಪ್ರದಾಯಬದ್ಧ 
ಸುಸಂಸ್ಕೃತ ಕುಟುಂಬದಲ್ಲಿ ತಂದೆ ವಂಚನ ತಾಯಿ ಅರಕಲುಗೂಡಿನ 
ಸಾವಿತ್ರಮ್ಮ ಅವರ 3ನೇ ಮಗನಾಗಿ ಮೈಸೂರಿನಲ್ಲಿ ಜನಿಸಿದರು. ಇವರ ಬಾಲ್ಯ 
್ಯಭ್ಯಾಸ ಮೈಸೂರಿನ ಬನುಮಯ್ಯ ಹೈಸ್ಕೂಲಲ್ಲಿ ನಡೆಯಿತು. 


ಸಂಗೀತ - ಚಿತ್ರಕಲಾವಿದರು : ಬಾಲ್ಯದಲ್ಲೇ ಚಿತ್ರಗಾರ, ಸಂಗೀತಗಾರರಾಗಿ 
ಬೆಳೆದ ಎಂ.ವಿ.ಸೀ - ಮನೆಯ ಸನಿಹದಲ್ಲಿದ್ದ ಆಂಜನೇಯ ಚಿತ್ರ, 
ಆನೆಕರೋಟಿ(ಗಜಶಾಲೆ)ಯಲ್ಲಿನ ಆನೆಗಳನ್ನು ನೋಡಿ ಚಿತ್ರ ಬಿಡಿಸಲು ಪ್ರಾರಂಭಿಸಿ 
ಮುಂದೆ ಪ್ರಸಿದ್ಧ ಕಲಾವಿದ ವೆಂಕಟಪ್ಪನವರ ಶಿಷ್ಯರಾಗಿ ಪ್ರೊ. ತೀ.ನಂ.ಶ್ರೀ, 
ಟಿ.ಎಸ್‌. ವೆಂಕಣ್ಣಯ್ಯನವರ ಪ್ರೋತ್ಸಾಹದಿಂದ ಚಿತ್ರಕಲೆಯಲ್ಲಿ ಪ್ರಾವಿಣ್ಯ 
ಗಳಿಸಿಕೊಂಡಿದ್ದರು. ಇವರು ರಚಿಸಿದ ಚಿತ್ರಗಳಿಗೆ ಮೈಸೂರು ದಸರಾ ವಸುಪದರ್ಶನ 
ಹಾಗೂ ಮದರಾಸಿನಲ್ಲಿ ನಡೆದ ಕಾಂಗೆಸ್‌ ವಸ್ತು ಪ್ರದರ್ಶನಗಳಲ್ಲಿ ಬಹುಮಾನ 
ದೊರೆಯಿತು. ಕುವೆಂಪು, ನಾ. ಕಸೂರಿ, ಜಿ.ಪಿ. ರಾಜರತ್ನಂ ಮುಂತಾದವರ 
ಪುಸ್ತಕಗಳಿಗೂ ಇವರು ಚಿತ್ರಗಳನ್ನು ಬಿಡಿಸಿದ್ದಾರೆ. ಮನೆಯಲ್ಲೇ ನಡೆಯುತ್ತಿದ್ದ 
ಭಜನೆ, ಸಂಗೀತಗಳಿಂದ ಪ್ರಭಾವಿತರಾಗಿ ಮೃದಂಗ ವಾದನದಲ್ಲೂ ಪರಿಣತಿ 
ಪಡೆದ ಎಂ.ವಿ.ಸೀ ಅವರು ಬಾಲ್ಯದಲ್ಲಿ ವೀಣೆ ಶೇಷಣ್ಣನವರಿಗೆ ಪಕ್ಕವಾದ್ಯ 
ನೀಡಿದ್ದರು. 


ಪ್ರಗತಿಶೀಲ ಕವಿ, ಸಾಹಿತಿ: ಬಾಲ್ಯದಲ್ಲಿಯೇ ತಮ್ಮ ಸಹೋದರನ ಸ್ನೇಹಿತರಾದ 
. ತೀ.ನಂ.ಶ್ರೀಯವರ ಒಡನಾಟ 'ಲಭ್ಯವಾಗಿ ಸಾಹಿತ್ಯದತ್ತ ಹ ಮೂಡಿ, 
'|- ಕಾಲೇಜಿನಲ್ಲಿ ಬಿ.ಎಂ.ಶ್ರೀ, ಟಿ.ಎಸ್‌. 
' ಮೂರ್ತಿರಾವ್‌, ರಾಳ್ಗಪಲ್ಲಿ ಅನಂತಕೃಷ್ಣಶರ್ಮ, ನಾ. ಕಸ್ತೂರಿ ಮುಂತಾದ 
ದಿಗ್ಗಜ ಗುರುಗಳಿಂದ ಇವರು ತುಂಬಾ ಪ್ರಭಾವಿತರಾದರು. ಕವಿ-ಲೇಖಕರಾಗಿ 
ಬೆಳೆದರು. ಪ್ರಗತಿಶೀಲ ಸಾಹಿತ್ಯದಲ್ಲಿ ಪ್ರಮುಖರೆನಿಸಿದ್ದ ಎಂ.ವಿ.ಸೀ, 'ರಾಘವ' 


ವೆಂಕಣ್ಣಯ್ಯ ಕೆ ಎಲ್‌. ಎನ್‌, ಎ.ಎನ್‌. 


38 ಕಾವ್ಯನಾಮದ ಕವಿಯಾಗಿ, ಕಥೆ-ಕಾದಂಬರಿಕಾರರಾಗಿ, ಪ್ರಬಂಧಕಾರರಾಗಿ, ಹಾಗೂ 


| ಮಕ್ಕಳ ಸಾಹಿತಿಯಾಗಿ ಜನಪ್ರಿಯ ಲೇಖಕರಾಗಿದ್ದರು. ಇವರ ಅನೇಕ ಕೃತಿಗಳು 
| ಶಾಲಾ-ಕಾಲೇಜು ಪಠ್ಯಗಳಾಗಿ ಪ್ರಸಿದ್ಧವಾಗಿದ್ದವು. 


ಆದರ್ಶ ಪ್ರಾಧ್ಯಾಪಕರು : ಬಿ.ಎ. ಓದುತ್ತಿರುವಾಗಲೇ, 1928ರಲ್ಲಿ 


| ವಿದ್ಯಾರ್ಥಿಯಾಗಿದ್ದಾಗಲೆ ಕೋಣಂದೂರು ನಂಜುಂಡಯ್ಯನವರ ಮಗಳು ಸೌ॥ 
ಶ್ಯ ಸಾವಿತ್ರಮ್ಮನವರೊಡನೆ ಇವರ ವಿವಾಹ ನಡೆಯಿತು. ವಿದ್ಯಾಭ್ಯಾಸವನ್ನೂ 


ರಿಸಿ 831ರಲ್ಲಿ ಬಿ.ಎ. 1933ರಲ್ಲಿ ಕನ್ನಡ ಎಂ.ಎ ಪದವಿಯನ್ನೂ 


15 ee ಗಾರು 
ಏಪ್ರಿಲ್‌ -ಡಿಸೆಂಬರ್‌ 2೦೦ 


ಜನ್ಮ ಶತಮಾನೋತ್ಪವ ಸ್ಥ 


“ರಾಘವ' ಪ್ರೊ ಎಂ.ವಿ.ಸೀತಾರಾಮಯ್ಯ 


ಚಿನ್ನದ ಪದಕದೊಂದಿಗೆ ಪಡೆದರು. 1934ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಉಪಾಧ್ಯಕ್ಷರಾಗಿದ್ದ ಡಿ.ವಿ. ಗುಂಡಪ್ಪನವರೊಂದಿಗೆ ಸ್‌ ಕನ್ನಡಸಾಹಿತ್ಯ 
ಪರಿಷತ್ತಿನಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. 1939ರಿಂದ 1946ರ ವರೆಗೆ 
ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್‌ - ಕನ್ನಡ ಕೋಶದ ಸಹ ಸಂಪಾದಕರಾಗಿ 
ಸೇವೆ ಸಲ್ಲಿಸಿದರು. 1946ರಿಂದ ಬಂಡೂರಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ 1963ರಲ್ಲಿ ರೀಡರ್‌ ಆಗಿ ಬಡ್ತಿ ಪಡೆದು 1967ರಲ್ಲಿ 
ನಿವೃ ತ್ತರಾದರು. ಆನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯುಜಿಸಿ 
ಗೌರವ ಪ್ರಾಧ್ಯಾಪಕರಾಗಿ ಕೆಲ ಕಾಲ ಸೇವೆ ಸಲ್ಲಿಸಿದರು. 


ಧೀಶಕ್ತಿಯ ಸಾಧಕರು : ಸರ್ಕಾರಿ ಕೆಲಸಕ್ಕೆ, ಸೇರಿದ ಕಡೆಯೇ ನಿವೃತ್ತಿ ಹೊಂದಿದ 
ಅಪರೂಪದ ವ್ಯಕ್ತಿ ಎಂ.ವಿ.ಸೀ. ಇವರ ವರ್ಗಾವಣೆಯ ಆದೇಶ, ಸಹಿಗಾಗಿ 
ಕುಲಪತಿಗಳಾಗಿದ್ದ ಕುವೆಂಪು ಬಳಿ ಹೋದಾಗ ಅವರು ಆಘಾತಗೊಂಡು 
ಆದೇಶವನ್ನೇ ರದ್ದುಗೊಳಿಸಿ ನಿವೃತ್ತಿಯವರೆಗೆ ವರ್ಗಾಯಿಸಕೂಡದೆಂದು 
ಆದೇಶಿಸಿದ್ದರು. ಅದಕ್ಕೆ ಕಾರಣ ಅವರ ಕೃಶ ಶರೀರ. ಸದಾ ಜೋಡಿ ಫ್ಲಾಸ್ಥಿನಲ್ಲಿನ 
ಕಾಫಿ, ಬಿಸಿನೀರಿನ ಗುಟುಕನ್ನು ಗಂಟೆಗೊಮ್ಮೆ ಸೇವಿಸುತ್ತಲೇ ಪಾಠ ಮಾಡುತ್ತಿದ್ದರು. 
ಮೆಚ್ಚಿನ ಗುರುವಾಗಿ, ಚಂ ಅಧ್ಯಾಪಕರಾಗಿ ಪ ಪಸಿದ್ಧಿಯಾಗಿದ್ದರು. ಊಟಕ್ಕಿಂತ 
ಹೆಚ್ಚಾಗಿ ಔಷಧಿಯನ್ನೇ ಸೇವಿಸುತ್ತ ನಿತ ರೋಗಿಯಾಗಿದ್ದರೂ ಕೇ ಲಕ್ಷಣ 
ಲವಲೇಶವೂ ಇಲ್ಲದೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತಾಡುವ ಧೀಶಕ್ತಿ 
ಅವರಲ್ಲಿತ್ತು. ದೇವರು 'ಕೈ'ಕೊಟ್ಟರೂ ಸ್ವತಃ ಸಾಧಿಸಿಕೊಂಡಿದ್ದ ಅದ್ಭುತ 
ಅಂತಃಶಕ್ತಿಯೇ ಅವರನ್ನು 80 ವರ್ಷ ನಮ್ಮೊಂದಿಗಿರಿಸಿತ್ತು. ಮಗುವಿನಂತಹ 
ಮನಸ್ಸಿನ, ಶ್ರೇಷ್ಠ ವ್ಯಕ್ತಿತ್ವದ, ಅಪ್ಪಟ ಅಪರಂಜಿ ಮನೋಭಾವದ, 
ಎಂಥವರೊಂದಿಗೂ ಸ್ನೇಹಶೀಲರಾಗಿದ್ದ, ಹಿರಿಯ-ಕಿರಿಯರೊಂದಿಗೆ ಸದಾ 
ಬೆರೆಯುತ್ತಿದ್ದ ಸೀತಾರಾಮಯ್ಯನವರ ಸಾಧನೆ ಅಸಾಧಾರಣವಾದದ್ದು ಸರಿಯಾಗಿ 
ಪೆನ್ನು ಹಿಡಿಯಲಾಗದೆ ಮುರುಟಿ ಹೋಗಿದ್ದ ಬೆರಳುಗಳಲ್ಲೆ ಯುವಕರಾಗಿದ್ದಾಗ 
ಬಂದ ಖಾಯಿಲೆಯನ್ನೆದುರಿಸಿ ನೂರಾರು ಗ್ರಂಥಗಳಲ್ಲಿ ವೈವಿಧ್ಯಮಯ 
ಸಾಹಿತ್ಯವನ್ನು ಸೃಷ್ಟಿಸಿ ಮಾದರಿಯಾಗಿದ್ದು. ಧೀಶಕ್ತಿಯ ಸಾಧಕರಾಗಿದ್ದರು. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ ಸ ಸ್ಥಾಪಕರು : 1979ರಲ್ಲಿ ಇವರು ತಮ್ಮ ಪೂಜ್ಯ 
ಗುರುಗಳಾಗಿದ್ದ. ಬಿ.ಎಂ.ಶ್ರೀಯವರ "ಹೆಸರಿನಲ್ಲಿ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನವನ್ನು 
ತಮ್ಮ ಸ್ವಗೃಹ ಹದಲ್ಲೇ ಸ ಸ್ಥಾಪಿಸಿ ಅದರ ಅಭ್ಯದಯಕ್ಕಾಗಿ ಜೀವನಪರ್ಯಂತ ಶ್ರ ಶ್ರಮಿಸಿದರು. 
ಅವರ ಮುಂದಾಲೋಚನೆ ಹಾಗೂ ಅವಿಶ್ರಾಂತ ಪರಿಶ್ರಮದ ಫಲಕ್ರುತಿಯಾಗಿಯೇ 
ಇಂದು ಬೆಂಗಳೂರಿನಲ್ಲಿ ಮೂರು ಮಹಡಿಯ ಬೃ ಹತ್‌ ಬಿ.ಎಂ.ಶ್ರೀ ಕರಾಭವನ 
ಕವಿ ಸ್ಮಾರಕವಾಗಿ ರೂಪುಗೊಂಡಿರುವುದಲ್ಲದೆ. ಬೆಳ್ಳೂರಿನಲ್ಲೂ ಎರಡು ಮಹಡಿಯ 
ಬಿ.ಎಂ. ಶೀ ಶತಮಾನೋತ್ಸವ ಭವನ ನಿರ್ಕಾಣಗೊಂಡಿದೆ. ಬಿ.ಎಂ.ಶ್ರೀ. ಸ್ಮಾರಕ 
ಪ್ರತಿಷ್ಠಾನ ನಾಡಿನ ಪ್ರಮುಖ ಸಾಹಿತ್ಯ, ಸಂಶೋಧನ ಸೇವಾ ಕೇಂದ್ರವಾಗಿ 
ಪ್ರಸಿದ್ಧಿಯಾಗಿದೆ. 

ಕನ್ನಡ ಹೋರಾಟಗಾರರ ಸ್ಫೂರ್ತಿ : ಕನ್ನಡ ನಾಡು ನುಡಿ ಹೋರಾಟದಲ್ಲಿ 
ಸಕ್ರಿಯವಾಗಿ ಭಾಗವಹಿಸಿ aero ಸ್ಫೂರ್ತಿಯಾಗಿದ್ದ ಎಂ.ವಿ.ಸೀ 
ಇಳಿವಯಸ್ಸಿನಲ್ಲೂ ಗೋಕಾಕ್‌ ಚಳುವಳಿಯಲ್ಲೂ ಬೀದಿಗಿಳಿದು ಧರಣಿ 


ಮೆರವಣಿಗೆಗಳಲ್ಲಿ ಭಾಗವಹಿಸಿದ್ದರು. 
ಕೃಪೆ: : ಎಂ.ವಿಸಿ. ಶತಮಾನೋತ್ಸವ ಸ ಸಮಿತಿ 


ಹಿರಿಯರು ನಮ್ಮನ್ನು ಕಂಡಿದ್ದು ಹೀಗೆ 


ಅನೇಕ ವರ್ಷಗಳಿಂದ “ಉದಯಭಾನು ಕಲಾಸಂಘ”ವನ್ನು ನಾನು 
ಬಲ್ಲೆ. ಇದು ಸಾಂಸ್ಕೃತಿಕ ಕ್ಷೇತ್ರ ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ಅಪೂರ್ವವಾದ 
ಸೇವೆ ಸಲ್ಲಿಸುತ್ತಾ ಬಂದಿದೆ. ಈ ಸಂಸ್ಥೆಯ ಸೇವಾ ಮನೋಭಾವ 
ಎಲ್ಲರಿಗೂ ಮಾರ್ಗದರ್ಶನೀಯ, ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ 


ಎಂದು ನನ್ನ ಹಾರೈಕೆ. 24-05-2009 ಡಾ| ಸಿ.ಅಶಥ್‌ 


ಉದಯಭಾನು ಕಲಾ ಸಂಘವು ಯುವಜನರಿಗೆ ಕಂಪ್ಯೂಟರ್‌ ಕಲಿಕೆಯಲ್ಲಿ 
ಉದ್ಯೋಗ-ತರಬೇತಿ ಕೊಟ್ಟು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ 
ಈ ಶ್ರೇಷ್ಠ ಕಾರ್ಯಕ್ಕೆ ಅಭಿನಂದನೆಗಳು. 


19-09-2009 


ಡಾ। ಮಹೇಶ ಜೋಷಿ 


ಉದಯಭಾನು ಕಲಾಸಂಘ ಬೆಂಗಳೂರಿನಲ್ಲಿ ಒಂದು ಮಾದರಿ ಹಾಗೂ 
ಆದರ್ಶ ಸಂಸ್ಥೆಯಾಗಿ ಸೇವೆ ಸಲ್ಲಿಸುತ್ತಾ ಇದೆ. ಇದೊಂದು 
ಅನುಕರಣೀಯ ಸಂಸ್ಥೆ. ಆಶ್ರಿತರಿಗೆ ಸದಾ ಆಶಾಕಿರಣವೇ ಆಗಿದೆ. 
ಇದು ಹೀಗೆ ಇತ್ಯೋಪ್ಯತಿಶಯ ಬೆಳೆಯಲು ಭಗವತ್‌ ಕೃಪೆ ಸದಾ 
ಇರಲೆಂದು ಹಾರೈಸಿದೆ. 28-09-2009 ಸುತ್ತೂರು ಶ್ರೀಗಳು 


“ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ” 


ಉದಯಭಾನು ಕಲಾಸಂಘವು ತನ್ನ ಸದಸ್ಯರ ತ್ರಿಕರಣ ಶುದ್ಧಿ ಶ್ರಮದಾನ, 
ಹಿರಿಯರ ಮಾರ್ಗದರ್ಶನ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ 
ಮುಂತಾದ ಹಿರಿಯ ಸಂಸ್ಥೆಗಳ ಸಹಕಾರದಿಂದ ಇಂದು ಒಂದು 
ಸಮಾಧಾನದ ಕಾರ್ಯ ಘಟ್ಟದಲ್ಲಿ ನಿಂತಿದೆ. ಈ ಹಂತದಲ್ಲಿ ಸಂಘವು 
ತನ್ನ ಮೂಲ ಆಶಯದಂತೆ ಸಾಹಿತ್ಯಕ, ಸಾಂಸ್ಕ ತಿಕ, ಸಾಮಾಜಿಕ, ಶೈಕ್ಷಣಿಕ 
ವೈದ್ಯಕೀಯ ಚಟುವಟಿಕೆಗಳೊಂದಿಗೆ ತನ್ನದೆ ಆದ ಸಾಂಸ್ಕೃತಿಕ ಭವನ 
ಹೊಂದಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾಸ್ಥಾನ ಲಭ್ಯವಾಗಿರುವ 
ಸಂದರ್ಭದಲ್ಲಿ “ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ” ಪ್ರಾರಂಭಿಸುವ 
ಪರಿಕಲ್ಪನೆ ಮುಂದಿಟ್ಟಿದೆ. ಅದರಡಿಯಲ್ಲಿ ನಾಲ್ಕು ಅಧ್ಯಯನಾ೦ಗಗಳನ್ನು 
ತೊಡಗಿಸುವ ಪ್ರಯತ್ನ ನಡೆಸಿದೆ. ಅವೆಂದರೆ:- 

1. ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನಾಂಗ 

2. ಸಮಾಜ ವಿಜ್ಞಾನ ಅಧ್ಯಯನಾಂಗ 

3. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಾಂಗ 

4. ವಾಣಿಜ್ಯ ಮತ್ತು ನಿರ್ವಹಣಾ ಅಧ್ಯಯನಾಂಗ 

ಹಿರಿಯ ಪ್ರಾಧ್ಯಾಪಕರಾದ ಎಚ್‌.ಆರ್‌ ರಾಮಕೃಷ್ಣರಾವ್‌ ಅವರು ಕೇಂದ್ರದ 
ಗೌರವ ನಿರ್ದೇಶಕರಾಗಿ, ಮತ್ತು ಪ್ರಾಧ್ಯಾಪಕರಾದ ಆರ್‌.ವಿ. ಪ್ರಭಾಕರ್‌ 
ಅವರು ಯೋಜನಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲು ಒಪ್ಪಿಗೆ ನೀಡಿದ್ದಾರೆ. 
ಡಾ। ಎಚ್‌. ಎನ್‌. ಮುರಳೀಧರ, ಪ್ರೊ| ಎಚ್‌. ಕೆ. ಮೌಳೀಶ್‌, 
ಪ್ರೊ| ಎಸ್‌.ಎ. ಶ್ರೀಕಂಠ ಮತ್ತು ಪ್ರೊ ಎಚ್‌.ಆರ್‌ ಅಪ್ಪಣ್ಣಯ್ಯ ಅವರುಗಳು 
ಕ್ರಮವಾಗಿ ಅಧ್ಯಯನಾಂಗಗಳಿಗೆ ಗೌರವ ಡೀನ್‌ಗಳಾಗಿ ಸೇವೆ ಸಲ್ಲಿಸುವರು. 
ಇವರೊಂದಿಗೆ ಹಲವು ವಿಷಯ ತಜ್ಞರು ಸದಸ್ಯರಾಗಿರಲೂ ಒಪ್ಪಿದ್ದಾರೆ. 
ಅಧ್ಯಯನಾಂಗಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಸಮುದಾಯಕ್ಕೆ 
ತನ್ನಿಂದಾಗಬಹುದಾದ ಕೊಡುಗೆ ನೀಡಲು ಸಂಘವು ಯೋಜಿಸಿದೆ. 
ಸಂಘದ ಸದಸ್ಯರು ಮತ್ತು ಅಭಿಮಾನಿಗಳು ತಮ್ಮ ಸಲಹೆ-ಸೂಚನೆಗಳನ್ನು 
ನೀಡಲು ಸ್ವಾಗತವಎದೆ. 


ಉದಯ ಸೌರಭ SSE 15 METRE BA EET PS SEBS ಏಪ್ರಿಲ್‌ 


ಸಂಘದ 46ನೇ ಸಂಸ್ಥಾಪನಾ ದಿನಾಚರಣೆ 
ಪ್ರತಿಭಾವಂತ ಸದಸ್ಯರಿಗೆ ಸ್ವಾಗತ 

ಸಂಘವು ಸ್ಥಾಪನೆಯಾಗಿ ಇದೀಗ 12/06/2010ನೆಯ 
ಶನಿವಾರಕ್ಕೆ 46 ವಸಂತಗಳನ್ನು ದಾಟಿ 47ನೆಯ ವರ್ಷಕ್ಕೆ 
ಪಾದಾರ್ಪಣೆ ಮಾಡುತ್ತಿದೆ. ಈ ಶುಭ ಸಂದರ್ಭವನ್ನು ಎಲ್ಲರೂ 
ಕೂಡಿ ಆಚರಿಸುವುದೆ ಸಂಸ್ಥಾಪನಾ ದಿನಾಚರಣೆಯ ಉದ್ದೇಶ 
ವಾಗಿದೆ. 

ಸಂಸ್ಥಾಪನಾ ದಿನಾಚರಣೆಯ ದಿನ ಸಂಘದ ಸದಸ್ಯರು ಮತ್ತು 
ಕುಟುಂಬ ಒಂದೆಡೆ ಸಮಾವೇಶಗೊಳ್ಳಬೇಕೆಂಬುದು ಸಂಘಡ 
ಆಶಯ: ದಿನಾ೦ಕ: 12/06/2010 ನೆಯ ಶನಿವಾರ ಸಂಜೆ 4 
ಗಂಟೆಗೆ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ. 
" ಸಂಜೆ 5 ಗಂಟೆಗೆ ಸಂಘದ ಸದಸ್ಯರು ಮತ್ತು ಕುಟುಂಬ 
ದವರಿಂದ ಸಂಗೀತ, ಹರಟೆ, ಕವನ ವಾಚನ, ಚುಟುಕು, ನಗೆಹನಿ 
ಮುಂತಾದ ಕಾರ್ಯಕ್ರಮಗಳು. 


ಸಂಜೆ 6.15 ಗಂಟೆಗೆ ಹಿರಿಯ ಕಲಾವಿದರಿಂದ ಜಾನಪದ 
ಗೀತ ಗಾಯನ ಕಾರ್ಯಕ್ರಮವಿರುತ್ತದೆ. 


ಸಂಜೆ 7 ಗಂಟೆಗೆ ಸಹ ಭೋಜನ : ಸಂಘದ ಎಲ್ಲ ಸದಸ್ಮರು 
ಮತ್ತು ಕುಟುಂಬದವರು ತಪ್ಪದೆ ಭಾಗವಹಿಸಿ ಸಂಘದ ಪ್ರಗತಿಗೆ 
ಶ್ರಮಿಸಬೇಕೆಂದು ಕೋರುತ್ತೇವೆ. 


ENN 


( 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರ ' 
UDAYABHANU KALASANGHA'S QUARTERLY NEWSLET 


Regd. No. Karkan 13916/10/12002-TC Declaration No. CMMIBNGIDE EC 1 
ವಾರ್ಷಿಕ ಚಂದಾ ರೂ. 25.00 
April - December 2009, — 


ಇವರಿಂದ 

ಗೌರವ ಕಾರ್ಯದರ್ಶಿ, ಉದಯಭಾನು ಕಲಾಸಂಘ Udayabhanu Kalasan 
(ನೋಂ. Opp. Gavipura chou 
ಗವಿಪುರ ಸಾಲು ಛತ್ರಗಳ ಎದುರು, ಕೆಂಪೇಗೌಡನಗರ ೨೮೦೫0೩! 
ರಾಮಕೃಷ್ಣ ಮಠ ಬಡಾವಣಿ, ಬೆಂಗಳೂರು - ೫೬೦ ೦೧೯ egal - 19 
ಟೆಆಫ್ಯಾಕ್ಟ್‌ : ೨೬೬೦೧೮೩೧ Telefax : 26601831 
E-mail: udayabhanu_1965@yahoo.co.in ಪ್ರ SS 


Printer & Publisher : Hon Secretary Udayabhanu Kalasangha, Kempegowdanagar, Bengaluru - 19. Telefax : 26601831 
Printed at : ILA Mudrana, #36, 40 Feet Road, Raghavanagar, New Timberyard Layout, Bangalore - 560 026. Ph: 080-26757159 


-ಡಿಸೆ೦ಬರ್‌ 2೦೦೨ 


ತರಲೂ ಯದಾ Sh ಇಂಡಿಯಾ RDA ಡಾಡಾ ಇಇ ಚಾಯ ಹಾಲಾ. ನಾ 


TR A ಹಾಗಾಗ ಸಾಸ ಇತ್ರ. ಪಾ, ಎಐ ಗಾಡಾ ಸ್ರ: ಇ. ಇಸಾ ಇಎ್ರಾ 17೬ ಇರಾ 


ಪಾ. ವಾಡಾ ಎದ ನಾರಾ ರ್‌ ನಾೇನುನಾಾಾನಾ ರಾನಾ 


ಎ ತಾ- ತಾ ಯೋಗಾ ಲ ಮಮಾ ನಳನ. 


